ಉದಯಹ್‌ರಥ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರಿಕೆ 


ಮಿ 


ಸಂಪುಟ:13 3 ಸ 02 5೬ ಜನವರಿ-ಮಾರ್ಚ್‌ 2019 5 ಆಂತರಿಕ ಪ್ರಸಾರಕ್ಕೆ ೫ ಪುಟ: 12 § 


ಸಂಪಾದಕರು : ಪ್ರೊ. ಶಾಂತರಾಜು ೪೬ ಆಡಳಿತ ಸಂಪಾದಕರು : ಎಂ. ನರಸಿಂಹ 
WP [3 >.. Aa" A 


My , y y 


ನಾಡಿನ ಸಮಸ್ತ ಜನತೆಗೆ ಶ್ರೀ ವಿಠಾಲಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು 
ನೂತನ ವರ್ಷವು ತಮಗೆ ಶಾಂತಿ-ನೆಮ್ಮ ದಿಯನ್ನು ನೀಡಲೆಂದು ಹಾರೈಸುತ್ತೇವೆ 


_ 
ಈ 


ಸಾವಿತಿಬಾಯಿ ಪುಲೆ ಶಿಕ್ಷಕಿ, ಸಂಚಾಲಕಿ, 
ಮುಖ್ಯೋಪಾಧ್ಯಾಯಿನಿ, ಸಾಮಾಜಿಕ ಮತ್ತು ಮಹಿಳಾ 
ಹಕ್ಕುಗಳ ಹೋರಾಟಗಾರ್ತಿ, ಭಾರತದ ಮೊಟ್ಟ ಮೊದಲ 
ಶಿಕ್ಷಕಿ, ದಣಿವರಿಯದ ಸತ್ಯಕೋಧಕಿ, ಆಧುನಿಕ ಶಿಕ್ಷಣದ 
ತಾಯಿ, ಸಾವಿತಿಬಾಯಿ ಅವರ ವೇಷ ಭೂಷಣ 
ಸರಳವಾಗಿತ್ತು. ಖಾದಿ ಸೀರೆಯನ್ನೇ ಅವರು ಧರಿಸುತ್ತಿದ್ದರು. 


ಸಾವಿತಿಬಾಯಿ ಪುಲೆ 1831ರಲ್ಲಿ ಮಹಾರಾಷ್ಟ್ರದ ಸತಾರ 

ಜಿಲ್ಲೆಯ "ನೈಗಾಂನ್‌'ನಲ್ಲಿ ಹುಟ್ಟಿದರು. ತಂದೆ ನೇವಸೆ ಪಾಟೀಲ. ಬಾಲ್ಯದಲ್ಲಿಯೇ 
ಸನಾ ಫುಲೆ ಅವರು ಜ್ಯೋತಿಬಾ ಪುಲೆಯವರನ್ನು ಅಗ್ಗವಾದರು. 
ಸಾವಿತ್ರಿಬಾಯಿ ಅವರ ಯಶಸ್ಸು, ಶ್ರೇಯಸಿನ ವಿಕಮಪಾಲು ಜ್ಯೋತಿಬಾ ಫುಲೆ 
ಅವರದಾಗಿತ್ತು. ಸ್ತ್ರೀ ಶಿಕ್ಷಣವನ್ನು ತೆರೆದ "ಕೀರ್ತಿ ಜ್ಯೋತಿಬಾ ಫುಲೆ ಅವರಿಗೆ 
ಸಲ್ಲಬೇಕು. ಬಾಲ್ಯ ವಿವಾಹ ರೂಢಿಯಲ್ಲಿದ್ದ ಕಾಲದಲ್ಲಿ ಸಾವಿತಿಬಾಯಿ ಪುಲೆ 
ಮದುವೆಯಾದಾಗ ಅವರಿಗೆ 8 ವರ್ಷ ವಯಸ್ಸು, ಜ್ಯೋತಿಬಾ ಫುಲೆ ಅವರಿಗೆ 13 
ವರ್ಷ ವಯಸ್ಸಾಗಿತ್ತು. ಸಾವಿತ್ರಿಬಾಯಿ ಅವರಿಗೆ ಮನೆಯೇ ಮೊದಲ ಪಾಠಶಾಲೆ, 
ಪತಿ ಜ್ಯೋತಿಬಾ ಅವರೇ ಗುರುಗಳು. 1847ರಲ್ಲಿ ಸಾವಿತ್ರಿಬಾಯಿ 
ಶ್ರೀಮತಿ ಮಿಚಲ್‌ ಅವರ ನಾರ್ಮಲ್‌ ಶಾಲೆಯಲ್ಲಿ ಶಿಕ್ಷಕಿಯ ತರಬೇತಿ ಪಡೆದರು. 
ಆಗ ಅವರಿಗೆ 17 ವರ್ಷ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಾದ ಮೊದಲ 
ಶಿಕ್ಷಕಿಯಾದರು. 


ಸಾವಿತ್ರಿಬಾಯಿ ಶ್ರೀ ಭಿಡೆಯವರ ಮನೆಯಲ್ಲಿ ಆರಂಭಗೊಂಡ ಕನ್ಯಾಶಾಲೆಯ 
ಪ್ರಧಾನ  ಶಿಕ್ಷಕಿಯಾದರು. ಆ ಕಾಲದಲ್ಲಿ ಹಿಂದೂ ಸ್ರೀಯೊಬ್ಬಳು 
ಶಿಕ್ಷಕಿಯಾಗುವುದು ಧರ್ಮಕ್ಕೂ. ಸಮಾಜಕ್ಕೂ” ದ್ರೋಹ ಬಗೆದರೆ. ಅವರು 
ಪಾಠಶಾಲೆಗೆ ಹೋರಟಾಗ ಕೆಲವರು ಕೇಕೇ ಹಾಕಿ ನಗುತ್ತಿದ್ದರು, ಅವರ ಮೇಲೆ 
ಕೆಸರು, ಸಗಣಿ ಎರಚಿ, ಕಲ್ಲನ್ನೂ ತೂರುತ್ತಿದ್ದರು. ಇದರಿಂದ ಧೃತಿಗೆಡದ 
ಸಾವಿತಿಬಾಯಿಯವರು ಯಾವಾಗಲೂ ಒಂದು 
ಬ್ಯಾಗಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು. 

ದಾರಿಯಲ್ಲಿ ಕೆಸರು, 
ಮೇಲೆ ಎರಚುವ ಸಗಣಿ, ತೂರುವ ಕಲ್ಲುಗಳನ್ನು ಹೂಗಳೆಂದು ಪರಿಭಾವಿಸಿ, 
ಶಾಲೆಯಲ್ಲಿ ಮಕ್ಕಳು ಬರುವುದರೊಳಗೆ ಬ್ಯಾಗಿನಲ್ಲಿ ಇಟ್ಟುಕೊಂಡಿರುತ್ತಿದ್ದ 
ಮತ್ತೊಂದು ಸೀರೆಯನ್ನು ಉಟ್ಟುಕೊಂಡು ಪಾಠಕ್ಕೆ ಅಣಿಯಾಗುತ್ತಿದ್ದರು. 1848 
ರಿಂದ 1852ರ ಅವಧಿಯಲ್ಲಿ 18 ಪಾಠಶಾಲೆಗಳನ್ನು ಫುಲೆ ದಂಪತಿಗಳು ತೆರೆದರು. 


ಈ ಪಾಠಶಾಲೆಗಳ ಆಡಳಿತದ ಜವಾಬ್ದಾರಿಯನ್ನು ಸಾವಿತ್ರಿಬಾಯಿ 
ನಿರ್ವಹಿಸಬೇಕಾಗಿತ್ತು. ಶಿಕ್ಷಕಿ, ಸಂಚಾಲಕಿ, ಮುಖ್ಯೋಪಾಧ್ಯಾಯಿನಿ ಮುಂತಾದ 
ಕೆಲಸಗಳನ್ನು ಇವರು ಸಮರ್ಪಕವಾಗಿ ನಿಭಾಯಿಸುವುದರ ಮೂಲಕ 
ಜ್ಯೋತಿಬಾ ಫುಲ ಅವರಿಗೆ ನೆರವಾದರು. ಬ್ರಿಟಿಷ್‌ ಸರ್ಕಾರದವರು ಅವರ ಕೆಲಸ 
ಕಾರ್ಯಗಳನ್ನು ಕೂಲಂಕಷವಾಗಿ ಅವಲೋಕಿಸಿ ಮೆಚ್ಚುಗೆ ಸೂಸಿದ್ದರು. 


ಇಂದು ಭಾರತದ ಮಹಿಳೆಯರ ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿ ಸಮಾನತೆಯ 
ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಫುಲೆ. ಇವರು ಸಮಾಜದ ಅನಿಷ್ಟ 
ಪದ್ಧತಿಗಳಾದ ಬಾಲ್ಯ ವಿವಾಹ, ಸತಿಸಹಗಮನ ಪದ್ದತಿ, ಕೇಶ ಮುಂಡನೆ ವಿರುದ್ಧ 
ಹೋರಾಟ ಮಾಡಿ, ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು, 
ಅಬಲಾಶ್ರಮ ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಒಟ್ಟು 14 
ಶಾಲೆಗಳನ್ನು ಸ್ಥಾಪನೆ ಮಾಡುತ್ತಾರೆ. ಈ ಎಲ್ಲಾ ಸಾಧನೆಗಳನ್ನು ಪರಿಗಣಿಸಿ, 
ಬ್ರಿಟಿಷ್‌ ಸರಕಾರ ಇವರಿಗೆ “ಇಂಡಿಯಾಸ್‌ ಫಸ್ಟ್‌ ಲೇಡಿ ಟೀಚರ್‌” ಎಂದು 
ಬಿರುದು ಕೂಡ ಕೊಟ್ಟಿದೆ. ಸ್ತೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು 
ಪಡೆಯಬೇಕೆಂಬ ಮಹದಾಸೆಖಂದ ತಮಗೊದಗಿದ ಕಷ್ಟ- ಕಾರ್ಪಣ್ಯಗಳನ್ನು. 
ಲೆಕ್ಕಿಸದೇ ಸ್ತ್ರೀ ಸಂಕುಲಕ್ಕೆ ಶೈಕ್ಷ ಕ್ಷಣಿಕ ರಹದಾರಿಯನ್ನು ತೋರಿಸಿದರು. 

1854ರಲ್ಲಿ ಸಾವಿತ್ರಿಬಾಯಿಯವರು "ಕಾವ್ಯಪೂಲೆ' (ಕಾವ್ಯ ಅರಳಿದೆ) ಎನ್ನುವ 
ಕವನಸಂಕಲನವನ್ನು ಪಕಟಿಸಿದರು. ಈ ಕಾವ್ಯವು 19ನೇ ಶತಮಾನದ 
ಸಮಾಜವನ್ನು ದಾಖಲಿಸುವಲ್ಲಿ ಮೈಲಿಗಲ್ಲಾಗಿದೆ. ಇವರು ಈ ಕೃತಿಯನ್ನು 
“ಅಭಂಗ್‌' ಶೈಲಿಯಲ್ಲಿ ರಚಿಸಿದ್ದಾರೆಂದು ವಿಮರ್ಶಕರು ಅಭಿಪ್ರಾಯ ಪಟ್ಟಿದ್ದಾರೆ. 
ಈ ಕೃತಿಯಿಂದಾಗಿ ಸಾವಿತ್ರಿಬಾಯಿಯವರನ್ನು ಮರಾಠಿ ಕಾವ್ಯದ ಪ್ರವರ್ತಕಿ 
ಎಂದು ಕರೆಯಲಾಗಿದೆ. 


ಸೀರೆಯೊಂದನ್ನು ತಮ್ಮ 


ಸಗಣಿ ಎರಚಿಸಿಕೊಂಡಾಗ, ಬೇಸರಗೊಳ್ಳದೆ- ನಮ್ಮ 


ಹಾವಿತ್ರಿಬಾಲಲ ಪುಲೆ (831-1897) 


ಸುಬೋಧ 
1891ರಲ್ಲಿ 
ಅವರನ್ನು 


ಅವರ ಎರಡನೇಯ ಕೃತಿ "ಭವನಕಾಶಿ 
ರತ್ನಾಕರ್‌' (ಅಪ್ಪಟ ಮುತ್ತುಗಳ ಸಾಗರ) 
ಪ್ರಕಟವಾಯಿತು. ಇದು ಜ್ಯೋತಿಬಾ 
ಒಳಗೊಂಡಂತೆ ಬರೆದ ಒಂದು ಬಯೋಗತಫಿ. 
ಮೂರನೆಯದು ಜ್ಯೋತಿಬಾ ಅವರ ಭಾಷಣಗಳ 
ಸಂಪಾದಿತ ಕೃತಿಯನ್ನು 1892ರಲ್ಲಿ ಸಂಪಾದಿಸಲಾಯಿತು. 
ನಾಲ್ಕನೇ ಕೃತಿ- ಕರ್ಜೆ(ಸಾಲ) ಎಂಬುದಾಗಿದೆ. ಸಾಮಾಜಿಕ 
ಕಳಕಳಿಯುಳ್ಳ ಕೃತಿಗಳಾಗಿವೆ. 
ಜ್ಯೋತಿಬಾ ಅವರ ತತ್ನ್ಯ, ಮತ್ತು ಪ್ರಗತಿಪರ ದೃಷ್ಟಿಕೋನವನ್ನು 
ತಮ್ಮದಾಗಿಸಿಕೊಳ್ಳುವ ಸಾವಿತ್ರಿಬಾಯಿಯವರು ಜೀವಮಾನವಿಡೀ ಪತಿಯೊಂದಿಗೆ 
ಹೆಗಲಿಗೆ ಹೆಗಲುಕೊಟ್ಟು ನಿಲ್ಲುತ್ತಾರೆ. ಇವರಿಬ್ಬರ ನಡುವೆ ಒಂದು ಮಧುರವಾದ 
ಬಾಂಧವ್ಯ ಮತ್ತು ವೈಯಕ್ತಿಕ ಭಾವನೆಗಳನ್ನು ಗೌರವಿಸಿಕೊಳ್ಳುವ ಗುಣವಿತ್ತು 
ಅವರಿಗೆ ಮಕ್ಕಳಿರದಿದ್ದರು ಸಂತೋಷವಾಗಿದ್ದರು. ಪತ್ನಿಯ ಮೇಲೆ ಅಗಾಧ ಪೀತಿ 
ಹೊಂದಿದ್ದ ಜ್ಯೋತಿಬಾ ಫುಲೆ ಅವರು ಮಕ್ಕಳಿಗಾಗಿ ಮರುಮದುವೆಯಾಗಲಿಲ್ಲ. 


ಮುಂದೆ ಫುಲೆ ದಂಪತಿಗಳು 1874ರಲ್ಲಿ ವಿಧವೆಯೊಬ್ಬಳ ಮಗನಾದ 
ಯಶವಂತನನ್ನು ದತ್ತು ತೆಗೆದುಕೊಂಡು, ಅತ ಸಮಾಜದಲ್ಲಿ ಸತ್ತಜೆಯಾಗುವ 
ಅವಕಾಶವನ್ನು 'ಲಿಸುತ್ತಾರೆ. 1863ರಲ್ಲಿ ಅನಾಥ ಮಕ್ಕಳಿಗಾಗಿ ಶಿಶುಕೀಂದ್ರವನ್ನು 
ತೆರೆಯುತ್ತಾರೆ. ಆ ಅನಾಥ ಮಕ್ಕಳೊಂದಿಗೆ ಪ್ರಾಂಜಲ ಮನಸಿನಿಂದ 
ಬೆರೆಯುತ್ತಾರೆ. 


ಶಿಕ್ಷಣದ ಹಕ್ಕು, ಸರ್ವಶಿಕ್ಷಣ ಅಭಿಯಾನ, ಬಿಸಿಯೂಟದ ಯೋಜನೆಗಳನ್ನು 
ಕ್ರಾಂತಿಕಾರಿ ಯೋಜನೆಗಳೆಂದು ಕೊಂಡಾಡಲಾಗುತ್ತಿದೆ. 150 ವರ್ಷಗಳ 
ಹಿಂದೆಯೇ ಸಾವಿತ್ರಿಬಾಯಿ ಶಾಲೆಯನ್ನು ತೊರೆಯದ ವಿದ್ಯಾರ್ಥಿಗಳಿಗೆ 
ಸೈಫಂಡ್‌ ಕೊಡುವ ಯೋಜನೆ ತಂದಿದ್ದರು. ಶಿಕ್ಷಣದಲ್ಲಿ ವೈವಿಧ್ಯತೆ ತಂದಿದ್ದರು. 


1860ರ ದಶಕದಲ್ಲಿ ವಿಧವೆಯರ ತಲೆಬೋಳಿಸುವ ಪದ್ಧತಿಯನ್ನು 
ಪ್ರಬಲವಾಗಿ ವಿರೋಧಿಸಿದರು. ವಿಧವೆಯರಿಗೆ, ವಿವಾಹಬಾಹಿರವಾಗಿ 
ಗರ್ಭೀಕಿಯರಾಗುವ ಮಹಿಳೆಯರಿಗಾಗಿ ಪುನರ್ವಸತಿ ಕೇಂದ್ರಗಳನ್ನು 


ಸ್ಥಾಪಿಸಿದರು. ವಿವಾಹಬಾಹಿರ ಸಂಬಂಧದಿಂದ ಹುಟ್ಟಿದ ಮಕ್ಕಳಿಗಾಗಿ ಭಿನ್ನವಾದ 
ಶಿಶುಕೇಂದಗಳನ್ನು ಸ್ಥಾಪಿಸಿದರು. ಈ ಬಗೆಯ ಸಾಮಾಜಿಕ ಸಂಘಟನೆಗಳ 
ಮೂಲಕ ನೂರಾರು ಮಹಿಳೆಯರ ಮತ್ತು ಮಕ್ಕಳ ಬದುಕಿಗೊಂದು ನೆಲೆ ಕೊಟ್ಟರು. 

ಸಾವಿತ್ರಿಬಾಯಿ "ಸತ್ಕೋಧಕ' ಸಮಾಜದ ಅಧ್ಯಕ್ಷೆಯಾಗಿದ್ದರು. 19ನೇ 
ಶತಮಾನದ ಇತಿಹಾಸದಲ್ಲಿ ಹಿಂದೂ ಧಾರ್ಮಿಕ ಮದುವೆಗಳನ್ನು 
ಪೂಜಾರಿಗಳಿಲ್ಲದೆ ನೆರವೇರಿಸಿದ್ದುದು ಒಂದು ಕ್ರಾಂತಿಕಾರಿ ಹೋರಾಟವಾಗಿದೆ. ಈ 
ಸಂದರ್ಭದಲ್ಲಿ ಬ್ರಾಹ್ಮಣರ ಅಧಿಪತ್ಯವಿಲ್ಲದ ಮದುವೆಗಳನ್ನು ಏರ್ಪಡಿಸಿದ್ದರು. 
ಅಲ್ಲದೆ ಮೊಟ್ಟ ಮೊದಲ ಬಾರಿ ಕಾನೂನಿನ ನೆರವನ್ನು ಪಡೆದು ಮದುವೆ 
ನೆರವೇರಿಸಿದ್ದು ಇಂದಿಗೂ ಇತಿಹಾಸದಲ್ಲಿ ದಾಖಲಾಗದೆ ಉಳಿದಿರುವ ಸಂಗತಿ. 
ಮಹಿಳೆಯರ ಹಕ್ಕುಗಳಿಗಾಗಿ ನಿರಂತರ ಚಳುವಳಿ ಸಂಘಟನೆಗಳನ್ನು 
ಸಂಘಟಿಸಿದರು. 

1848ರಲ್ಲಿ ಪತಿ ಜ್ಯೋತಿಬಾ ಪುಲೆಯವರೊಂದಿಗೆ ಸೇರಿ ತಳ ಸಮುದಾಯದ 
ಹೆಣ್ಣುಮಕ್ಕಳಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ಪ್ರಾರಂಭಿಸಿದರು. 1855ರಲ್ಲಿ ಕೂಲಿ 
ಕಾರ್ಮಿಕರಿಗಾಗಿ ರಾತ್ರಿಪಾಳೆಯದ ಶಾಲೆ ಸ್ಥಾಪನೆ. 1868ರಲ್ಲಿ ದಲಿತರಿಗಾಗಿ 
ಮನೆಯ ಕುಡಿಯುವ ನೀರಿನ ಟ್ಯಾಂಕನ್ನು ಬಿಟ್ಟುಕೊಟ್ಟರು. ಬ್ರಾಹ್ಮಣ ವಿಧವೆಯ 
ಮಗುವೊಂದನ್ನು ದತ್ತು ತೆಗೆದುಕೊಂಡರು. ಪಶ್ಚಿಮ ಮಹಾರಾಷ್ಟದ ಕ್ಲಾಮ 
ಪ್ರದೇಶಗಳಲ್ಲಿ ಎರಡು ವರ್ಷ ಸೇವೆ ಸಲ್ಲಿಸಿದರು. 

ಶಿಕ್ಷಣ ಕೇತ್ರದಲ್ಲಿನ ಸಾಧನೆಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ವತಿಯಿಂದ ಫುಲೆ ದಂಪತಿಗಳಿಗೆ ಸನ್ಮಾನ, ಬ್ರಿಟಿಷ್‌ ಸರಕಾರ ಇವರಿಗೆ 
“ಇಂಡಿಯಾಸ್‌ ಫಸ್ಟ್‌ ಲೇಡಿ ಟೀಚರ್‌” ಎಂದು ಬಿರುದು ಕೂಡ ಕೊಟ್ಟಿದೆ. 


1897ರಲ್ಲಿ ಪ್ಲೇಗ್‌ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದಾಗ ಸ್ಪತಃ 
ಸಾವಿತಿಬಾಯಿ ಪುಲೆ ಅವರೇ ಆ ಕಾಯಿಲೆಯ ಸೋಂಕಿಗೆ ಬಲಿಯಾಗಿ 
ತೀರಿಕೊಂಡರು. 


~~ 
[oe 8 


ಪೆ : ಅಂತರ್ಜಾಲ) 


ಪದಾಧಿಕಾರಿಗಳು 


ಸಂಸ್ಥಾಪಕರು 
ಎಲ್‌. ವೆಂಕಟಪ್ಪ 
ಎಂ. ನರಸಿಂಹ 


ಅಧ್ಯಕ್ಷರು 
ಬ. ಕೃಷ್ಣ 


ಕಾರ್ಯಾಧ್ಯಕ್ಷರು 
ಡಾ. ಬ.ಎಸ್‌. ಸತ್ಯನಾರಾಯಣ 


ಉಪಾಧ್ಯಕ್ಷರು 
ಟ. ಶ್ರೀನಿವಾಸ್‌ 


ಸಂಸ್ಥಾಪಕ ಗೌರವ ಕಾರ್ಯದರ್ಶಿ 
ಎಂ. ನರಸಿಂಹ 


ಸಹಾಯಕ ಕಾರ್ಯದರ್ಶಿಗಳು 
ಕೆ.ಎನ್‌. ಸೋಮಶೇಖರ್‌ 
ಎಚ್‌.ಎಸ್‌. ಕಪಿನಯ್ಯ 


ಕೋಶಾಧ್ಯಕ್ಷರು 


ಕುಪ್ಪುರಾವ್‌ ಪಂತ್‌ 


ಆಂತರಿಕ ಲೆಕ್ಕಪರಿಶೋಧಕರು 
ಎಂ. ದತ್ತಾತ್ರಿ 


ಪ್ರಕಟಣೆ 

ಉದಯಭಾನು ಕಲಾಸಂಘ (ನೋಂ.) 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣಿ 
ಕೆಂಪೇಗೌಡನಗರ 
ಬೆಂಗಳೂರು-56೦ ೦1೨ 
ದೂರವಾಣಿ : 080-2660೨343 
ಬಟೆಅಫ್ಯಾಕ್ಸ್‌ : 080-26601831 


ಮಿಂಚಂಚೆ 
udayabhanu_1965@yahoo.co.in 
ಅಂತರ್ಜಾಲ 
www.udayabhanu.org 


ಲ್‌ 


1965ರಲ್ಲಿ ಪ್ರಾರಂಭವಾದ ಉದಯಭಾನು ಕಲಾಸಂಘವು ನಾಡಿನ ಪ್ರಾಶಿನಿಧಿಕ ಸಾಂಸ್ಕೃತಿಕ 
ಸಂಘಟನೆಗಳಲ್ಲಿ ಒಂದಾಗಿದ್ದು ಸ್ಪಂತ ಕಟ್ಟಡವನ್ನು ಹೊಂದಿ ಸುವರ್ಣ ಮಹೋತ್ಸವ ಕಂಡಿರುವ 
ಸಾಹಿತ್ಯ-ಸಮಾಜ ಸೇವಾ ಸಂಸ್ಥೆಯಾಗಿದೆ. ಅಕ್ಷರ-ಶಿಕ್ಷಣ, ಆರೋಗ್ಯಪಾಲನಾ ಕಾರ್ಯಗಳು 
ನಿರಂತರ ಚಟುವಟಿಕೆಯಾಗಿದೆ. ಬೆಂಗಳೂರು ದರ್ಶನ, ಆಸ್ಟಾದ, ಸ್ಹಾತಂತ್ರೋತ್ತರ ಕನ್ನಡ 
ಸಾಹಿತ್ಯ ಮತ್ತು ಸಂಸ್ಕೃತಿ ಮುಂತಾದ ಬೃಹತ್‌ ಗ್ರಂಥಗಳು, ಸುವರ್ಣ ಪುಸ್ತಕ ಮಾಲಿಕೆಯಡಿಯಲ್ಲಿ 
50 ಸಾಧಕರ 50 ಕೃತಿಗಳು ಹೀಗೆ 100ಕ್ಕೂ ಹೆಚ್ಚು ಮೌಲಿಕ ಗಂಥಗಳ ಪ್ರಕಟಣೆಯಿಂದ ಸಾಹಿತ್ಯ 
ಕ್ಷೇತ್ರದಲ್ಲಿ ಛಾಪು ಮೂಡಿಸಿದೆ. ಉನ್ನತ ಅಧ್ಯಯನ ಕೇಂದ್ರ ಸ್ಥಾಪಿಸಿ ಸಾಹಿತ್ಯ, ವಿಜ್ಞಾನ, ವಾಣಿಜ್ಯ 
ಅಧ್ಯಯನಾಂಗಗಳ ಮೂಲಕ ಉನ್ನತ ಸಾಹಿತ್ಯಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಹಾಗೂ ಶೈಕ್ಷಣಿಕ 
ಚಟುವಟಿಕೆಗಳಿಗೆ ನಾಂದಿ ಹಾಡಿದೆ. 

ಸಾಧನಾ ಪಥದಲ್ಲಿ ಮುನ್ನಡೆಯುತ್ತಿರುವ “ಉದಯಭಾನು” ಇನ್ನು 4-5 ವರ್ಷಗಳಲ್ಲಿ ತನ್ನ 
ವಜಮಹೋತ್ಸವಕ್ಕೆ ಅಣಿಯಾಗಲಿದೆ. ಈಗಾಗಲೆ ರಜತ ಮಹೋತ್ಸವ ನೆನಪಿನ ಕಟ್ಟಡ ಸಾಂಸ್ಕೃತಿಕ 
ಭವನ ಕಾರ್ಯನಿರ್ವಹಿಸುತ್ತಿದೆ. ಸುವರ್ಣ ಮಹೋತ್ಸವ ನೆನಪಿನ ಭವನ ಸಿದ್ಧವಾಗುತ್ತಿದೆ. ಈ 
ಸಂದರ್ಭಗಳಲ್ಲಿ ಕ್ರಮವಾಗಿ "ಸ್ಪಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ” ಮತ್ತು 
“ಬೆಂಗಳೂರು ದರ್ಶನ” 3 ಸಂಪುಟಗಳನ್ನು ನಾಡಿಗೆ ಸಮರ್ಪಿಸಿದೆ. 

ಹೀಗೆ ವಜ್ರಮಹೋತ್ಸವ ಆಚರಣೆಯ ಮುನ್ನಡೆಯಲ್ಲಿ ಒಂದು ಗಟ್ಟಿ ಕಾಣಿಕೆಯನ್ನು ನಾಡಿಗೆ 
ಸಮರ್ಪಿಸುವ ಯೋಜನೆ ಚಾಲ್ತಿಯಲ್ಲಿದೆ. ಅದೆ "ಕರ್ನಾಟಕ ವಿಜ್ಞಾನ-ತಂತ್ರಜ್ಞಾನ ದರ್ಶನ” 
ಗಂಥ ಪ್ರಕಟಣೆ. ವಿಜ್ಞಾನ-ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಮ್ಮ ದೇಶಕ್ಕೆ ಮತ್ತು ವಿಶ್ವಕ್ಕೆ ಕರ್ನಾಟಕ 
ನೀಡಿರುವ ಕೊಡುಗೆಯನ್ನು ದಾಖಲಿಸುವುದೆ ಈ ಯೋಜನೆಯ ಉದ್ದೇಶ. 

ಇದಕ್ಕಾಗಿ 3 ಹಂತಗಳಲ್ಲಿ ಕಾರ್ಯಯೋಜನೆಯನ್ನು ರೂಪಿಸಲಾಗಿದೆ. ಕ್ರಮವಾಗಿ ವಿಜ್ಞಾನ 
ಕ್ಷೇತ್ರದಲ್ಲಿ ರಾಷ್ಟ್ರಮಟ್ಟದ ಸಾಧಕರನ್ನೊಳಗೊಂಡ ಸಲಹಾ ಸಮಿತಿ, ಸಂಪಾದಕ ಸಮಿತಿ ಮತ್ತು 
ವಿಭಾಗೀಯ ಸಂಪಾದಕ ಸಮಿತಿಗಳನ್ನು ರಚಿಸಲಾಗಿದೆ. ಈಗಾಗಲೆ ಎಲ್ಲರೂ ಕಾರ್ಯನಿರತ 
ರಾಗಿದ್ದಾರೆ. ಈ ಯೋಜನೆಯ ಪೂರ್ಣ ವಿವರಗಳನ್ನು ಮುಂದೆ ನೀಡಲಾಗುವುದು. 


ಈ ಮಹತ್ತರ ಯೋಜನೆಯ ನಿರ್ವಹಣೆಗೆ ಕೃಪೆಯಿಟ್ಟು ಸಮ್ಮತಿಸಿರುವ ಎಲ್ಲ ಮಹನೀಯರಿಗೆ 
ನಮ್ಮ ಕೃತಜ್ಞತೆ ಹಾಗೂ ಅಭಿನಂದನೆಗಳು. ಕನ್ನಡದಲ್ಲಿ ಈ ಗ್ರಂಥ ಒಂದು ದಾಖಲೆಯ ಕೃಶಿ 
ಆಗಬೇಕೆಂಬುದು ಎಲ್ಲರ ಆಶಯ. ಅದಕ್ಕಾಗಿ ಮಾನ್ಯ ವಿಜ್ಞಾನ ಲೇಖಕರು ಕೈಜೋಡಿಸ 
ಬೇಕೆಂಬುದು ನಮ್ಮ ಮನವಿ. 

ಯೋಜನೆ ಫಲಪ್ರದವಾಗಬೇಕಾದರೆ ಸರಸ್ವತಿಯ ಕೃಪೆಯೊಂದಿಗೆ ಲಕ್ಷ್ಮೀ ಕಟಾಕ್ಷವೂ ಅತ್ಯವಶ್ಯಕ. 
ದಯವಿಟ್ಟು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ವಿಜ್ಞಾನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ 
ಸಂಸ್ಥೆಗಳು ಮತ್ತು ಉಳ್ಳವರು ನಮ್ಮೊಂದಿಗೆ ಸಹಾಯಹಸ್ತ ನೀಡಬೇಕೆಂದು ಪ್ರಾರ್ಥನೆ. 
ವಂದನೆಗಳು. 


ಉದಯಸೌರಭ 


"ಕರ್ಮಣ್ಯೇ ವಾಧಿಕಾರಸ್ತೆ ಮಾಫಲೇಷು” - ವಿಶ್ವ ಸಮುದಾಯ 
ಒಪ್ಪಿಕೊಂಡಿರುವ ಭಗವದ್ಗೀತೆಯ ಪಾಠ. “ಕರ್ಮ ನಿನ್ನದು, ಫಲ 
ನೀಡುವುದು ಅವನದು.” ನಿಸ್ಪಾರ್ಥ - ಪ್ರಾಮಾಣಿಕ ಕರ್ಮಜೀವಿಗೆ 
ಮತ್ತು ಅವರ ಅನುಯಾಯಿಗಳಿಗೆ ನೀಡಿದ "ಫಲ' ಫಲವಾಗದೆ 
ಶಾಪವಾದಾಗ ನಂಬಿಕೆ ಹುಸಿಯಾಗುವುದು. 


ಉದಯಭಾನು ಕಲಾಸಂಘದ ಧ್ಹನಿ-ಬೆಳಕು ನಿಷ್ಕಾಮ ರಂಗ 
ಸೇವಕ ಶ್ರೀ ಸುರೇಶನಿಗೆ ಕರ್ಮ ಶಾಪವಾಯಿತೆ? 42 ವರ್ಷಗಳ 
ಈ ಸಕ್ರಿಯ ಪ್ರಾಮಾಣಿಕ ರಂಗ ಸೇವಕನಿಗೆ, ಅವನ 
ಕುಟುಂಬದವರಿಗೆ ಸಿಕ್ಕ ಫಲ ಶಾಪ. “ಉದಯಸೌರಭ' ಸಂಘದ 
ತೈಮಾಸಿಕ ಮುಖವಾಣಿ. ಡಾ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 
2008ರಲ್ಲಿ ಸಂಘಕ್ಕೆ ಪಾದಾರ್ಪಣೆ ಮಾಡಿ ಉದಯಭಾನು 
ಸಾಂಸ್ಕೃತಿಕ ಭವನ ಉದ್ರಾಟನೆ ಮಾಡಿ ಉಚಿತ ಶೈಕ್ಷಣಿಕ 
ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸಿದ ಅಧ್ಯಾಪಕರನ್ನು ಗೌರವಿಸಿ 
ಸಂಘದಿಂದ ಪಾದಪೂಜೆ ಸ್ಪೀಕರಿಸಿದರು. ಆ ಸಂದರ್ಭದ 
ಚಿತ್ರಗಳನ್ನು ಸಂಗಹಿಸಿ ಉದಯ ಸೌರಭ ವಿಶೇಷ ಸಂಚಿಕೆ 
ಸಿದ್ದವಾಗಿತ್ತು ಆ ಸಂಚಿಕೆಯ ಲೋಕಾರ್ಪಣೆಗಾಗಿ ಈಗಿನ 
ಶ್ರೀ ಶೀ ಸಿದ್ದಲಿಂಗ ಸ್ಥಾಮೀಜಿಗಳ ದರ್ಶನಕ್ಕಾಗಿ ದಿನಾಂಕ 
16-02-2019ನೆ ಶನಿವಾರ ಮಧ್ಯಾಹ್ನ 3.30ರ ವೇಳೆಗೆ ಇನ್ನೇನು 
4-5 ನಿಮಿಷಗಳಲ್ಲಿ ಸಿದ್ದಗಂಗಾ ಶ್ರೀಗಳ ದರ್ಶನಕ್ಕಾಗಿ ಹೊರಡಲು 
ನಿರತರಾಗಿದ್ದ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರ 
ಸಮ್ಮುಖದಲ್ಲೆ ಈ ಚಿಕ್ಕ ವಯಸ್ಸಿನಲ್ಲ ಕರ್ಮನಿರತನಾಗಿದ್ದ 
ಸಮಯದಲ್ಲೆ ನಿಂತ ನಿಂತಲ್ಲೆ ಕ್ಷಣಾರ್ಧದಲ್ಲಿ ಆತ ಇಲ್ಲ? ಚಿಕ್ಕ 38 
ವಯಸಿನ ಅಸಹಾಯಕ ಮುಗ್ದ ಧರ್ಮಪತ್ನಿ ಶೀಮತಿ ನಾಗರತ್ನ, 
ಕೇವಲ 16 ವರ್ಷಗಳ, ಇದೀಗ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆ 
ಮುಗಿಸಿರುವ ಚಿ॥ ಚಂದನ್‌ ಮತ್ತು ಇದೆ ವರ್ಷ 5ನೇ ತರಗತಿ 
ಪರೀಕ್ಷೆ ಮುಗಿಸಿರುವ 11 ವರ್ಷಗಳ ಕು। ರಶ್ಮಿ ಇವರುಗಳನ್ನು 
ಅಗಲಿದ ಸುರೇಶನಿಗೆ ಸಿಕ್ಕ ಕರ್ಮಫಲ? ಇವರಿಗೆ “ಮಾ 


ಫಲೇಷು”? ದೇವರನ್ನು ಪ್ರಶ್ನಿಸಬಾರದು, ಕ್ಷಮೆ ಇರಲಿ. 


ಶ್ರೀ ಸುರೇಶನಿಗೆ ಆ ಪರಮಾತ್ನನು ಸದ್ಗತಿ ಕರುಣಿಸಲಿ, ಅವನ 
ಕುಟುಂಬದವರಿಗೆ "ಫಲ'ವನ್ನು ಜೀರ್ಣಿಸಿಕೊಂಡು ಧೈರ್ಯ 
ದಿಂದ ಬದುಕು ಮುನ್ನಡೆಸುವ ಶಕ್ತಿ ನೀಡಲೆಂದು ಉದಯಭಾನು 
ಕಲಾಸಂಘ ಮತ್ತು ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸುತ್ತಾ ಆ 


ಉದಯಸೌರಭ 


ಈಾರ್ಯದರ್ಪ್ವಿರಚ ಮಡಿ 
“ಕರ್ಮನಣ್ನೇ ವಾಧಿಕಾರಸೆ ಮಾಫಲೇಷು” 
FY 0 


, TA 
[4 


- pe 


AS 
ರಂಗ ಸೇವಕ ಶ್ರೀ ಸುರೇಶ್‌ 


ಕುಟುಂಬಕ್ಕೆ ಅಗತ್ಯವಾದ ಸಹಾಯ ಮತ್ತು ಸಹಕಾರ ನೀಡಲು 
ಬದ್ಧರಾಗಿದ್ದಾರೆ. 


ಇಂದಿನ ಸಮಾಜ ನಿಷ್ಠಾವಂತ ಸರಳ ಸಜ್ಜನ ಕ್ರಿಯಾಶೀಲರಿಗೆ 
ಸುರೇಶನಿಗೆ ಸಿಕ್ಕ ಫಲವೇ ಮಹಾಫಲ. ನಮ್ಮ ಎಡ-ಬಲ ಕಗ್ಗತ್ತಲು 
ಎಂದರೆ ತಪ್ಪಾಗದು. ಈ ಕತ್ತಲಲ್ಲೆ ಜೀವ ಸವೆಸುತ್ತಿರುವ ಬಹುತೇಕ 
ಪಜಾಪಭುತ್ತ  "ಪುಭುಗಳು” ಮಂಕು ಬಡಿದುಕೊಂಡು 
ಆಶಾಭಾವನೆಯಲ್ಲಿ ಬದುಕು ದೂಡುತ್ತಿರುವುದು ನಮ್ಮ ಇಂದಿನ 
ಸಮಾಜದ ಸ್ಥಿತಿ. 

ಆತ್ಮ ಗೌರವದಿಂದ ಬದುಕಲು ಆಶಿಸುವ ರೈತ ಯಾವುದೇ 
ಆಮಿಷಗಳಿಗೆ ತಲೆ ಬಾಗುವುದಿಲ್ಲ. ಅವನಿಗೆ ಬೇಕಾದ್ದು ಕನಿಷ್ಠ 2 
ಎಕರೆ ಫಲವತ್ತಾದ ಭೂಮಿ. ನೀರು, ವಿದ್ಯುತ್ತು ಮತ್ತು ಆರೋಗ್ಯಕರ 
ಬಿತ್ತನೆ ಬೀಜ. ಇವೇ ಇಂದು ದುರ್ಲಭ. 


ವಿದ್ಯಾರ್ಥಿ - ಯುವಜನರಿಗೆ ಮುಕ್ತ ಶಿಕ್ಷಣ ವ್ಯವಸ್ಥೆ ಮತ್ತು ಪ್ರತಿ 
ಪ್ರಜೆಗೂ ಅವರವರ ಬುದ್ದಿವಂತಿಕೆ-ಸಾಮರ್ಥ್ಯಕ್ಕೆ ತಕ್ಕ ಎರಡೂ 
ಕೈಗಳಿಗೆ ಉದ್ಯೋಗ ಹಾಗೂ "ಪ್ರತಿಫಲ. 

ಸ್ಥಾತಂತ್ಯ ಪೂರ್ವದಲ್ಲಿ ಸೆರೆವಾಸದಲ್ಲಿದ್ದ ಒಬ್ಬ ಲಾವಣಿಕಾರ 
ಸಂಜೆ ಸ್ಟಾತಂತ್ರ್ಯ ಕಲಿಗಳು ಸಭೆ ಸೇರಿದಾಗ ಹಾಡುತ್ತಿದ್ದ ಲಾವಣಿ 
ಇಂದು ಪ್ರಸ್ತುತ. "ಪಜಾಪಭುತ್ತ' ಎಂದರೆ “ತಲೆ ತುಂಬ ಬುದ್ಧಿ, 
ಹೊಟ್ಟೆ ತುಂಬ ಊಟ ಮತ್ತು ಮೈತುಂಬ ಬಟ್ಟೆ”. 

ನಮ್ಮ ರಕ್ಷಣಾ ಪಡೆಯ ಬಗ್ಗೆ ಬೀದಿಗಳಲ್ಲಿ ಚರ್ಚಿಸುವ ಬದಲು 
ಅವರಿಗೆ ಆತ್ಸಸ್ಥೆ ರ್ಯ, ಭುಜಬಲ. ಆಯುರಾರೋಗ್ಯ ಮತ್ತು ಅವರ 
ಕುಟುಂಬ ವರ್ಗದವರಿಗೆ ಅವಶ್ಯಕ ಸಹಾಯ-ಸಹಕಾರ ಒದಗಲು 
ಪ್ರಾರ್ಥಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. 


ಸಾರ್ವತಿಕ ಆರೋಗ್ಯ ಪಾಲನೆಯೂ ಇಂದಿನ ಆದ್ಯತೆ 
ಆಗಬೇಕು. 


ಇವೆಲ್ಲದರ ಕಡೆ ಇಂದಿನ ಸಮಾಜ ಚಿಂತಿಸುವುದೆ? 
“ಸರ್ಮೇ ಜನಾಃ ಸುಖಿನೋ ಭವಂತು”! 
೫ ಎಂ. ನರಸಿಂಹ 


ಸಂಸ್ಲಾಪಕ 


ಗೌ॥ ಕಾರ್ಯದರ್ಶಿ 


ಹು೦ಂಪಂದಜಿಂಯ 


ಮ 
ಸೌಿಹಿತ್ಯ ತನ್ನ ಸಾರ್ವಕಾಲಿಕ ಗುಣದಿಂದಲೇ ಎಲ್ಲಾ ಕಾಲಕ್ಕೂ ಅನ್ನಯವಾಗುತ್ತ ಹೊಸ ಹೊಸ ಚೈತನ್ಯಗಳನ್ನು 3 
ತುಂಬಿಕೊಂಡು ಸಾಗುತ್ತದೆ. ಈ ಸತ್ಯವನ್ನು ಅರಿತ ಸಾಹಿತ್ಯದ ಅಭ್ಯಾಸಿಗಳು ಅದನ್ನ ಪ್ರಸ್ತುತ ಸಂದರ್ಭಕ್ಕೆ 
ಅನ್ನಯಿಸಿಕೊಂಡು ಅರ್ಥೈಸಿಕೊಳ್ಳುತ್ತಾರೆ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಮತ್ತು ಭಾಷೆಯ ಬದಲಾವಣೆಗೆ ಒಗ್ಗುತ್ತಿರುವ 
ಸಂದರ್ಭದಲ್ಲಿ ಉದಯಭಾನು ಕಲಾಸಂಘ ಸದಾ ಸ್ಪಂದಿಸುತ್ತ ಕನ್ನಡ ಭಾಷೆ, ಸಾಹಿತ್ಯವನ್ನು ಜನರೆಡೆಗೆ ತಲುಪಿಸುವ ವಿವಿಧ 
ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿದೆ. ಆಗಾಗ್ಗೇ ಶಾಲಾ, ಕಾಲೇಜುಗಳಲ್ಲಿ ಸಂಘ-ಸಂಸ್ಥೆಗಳಲ್ಲಿ ಭಾಷೆ, ಸಾಹಿತ್ಯವನ್ನು 
ಕುರಿತಾದ ವಿಚಾರ ಸಂಕಿರಣಗಳನ್ನು ಕಾರ್ಯಗಾರಗಳನ್ನು ಆಯೋಜಿಸುವುದರ ಮೂಲಕ ಆಧುನಿಕ ಸಂದರ್ಭಕ್ಕೆ 
ಜನಮಾನಸದಲ್ಲಿ ಸದಾ ನೆಲೆಸುವ ಸೇವೆಯನ್ನು ಮಾಡುತ್ತ ಬರುತ್ತಿದೆ. 

ಇದಕ್ಕೆ ಅನ್ವಯಿಸುವಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಚಿಂತಕರನ್ನು, ವಿಮರ್ಶಕರನ್ನು, 
ಉದಯೋನ್ನುಖ ಬರಹಗಾರರನ್ನು, ತಜ್ಞರನ್ನು ಸಂಪರ್ಕಿಸಿ ಅವರ ಸಲಹೆ, ಸೂಚನೆ ಮೇರೆಗೆ ಪ್ರಶಿಯೊಂದು ವಿಭಾಗದಲ್ಲೂ 
'ಹೊಸ ಓದು' ಎನ್ನುವ ವಿನೂತನ ಪರಿಕಲ್ಲನೆಯಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸಿ, ಯುವಪೀಳಿಗೆಗೆ 
ಉಪಯುಕ್ತವಾಗುವ ರೀತಿಯಲ್ಲಿ ಪ್ರಾಚೀನ ಕಾಲದ ಸಾಹಿತ್ಯದಿಂದ ಹಿಡಿದು ಅರ್ವಾಚೀನ ಸಾಹಿತ್ಯದವರೆಗೆ ಹೊಸ 
ನೋಟಗಳನ್ನು ಬೀರುವ, ವಿಭಿನ್ನ ದೃಷ್ಟಿಕೋನಗಳ ಅರಹನ್ನು ಬಿತ್ತರಿಸುತ್ತ ಬರುತ್ತಿರುವುದು ಹೆಮ್ಮೆಯ ವಿಚಾರ. 


ಸದಾ ಹಸನ್ಮುಖಿಯಾಗಿ ಬಂದವರೊಡನೆ ನಗುನಗುತ್ತಲೇ ಮಾತನಾಡುತ್ತ ಒಬ್ಬ ಕರ್ಮಯೋಗಿಯಾಗಿ ಉದಯಭಾನು 
ಕಲಾಸಂಘದ ಮಗನಂತೆ ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಜನಮೆಚ್ಚುಗೆಯ ಪಾತ್ರರಾಗಿದ್ದ ಶ್ರೀ ಸುರೇಶ್‌ ದಿನಾಂಕ 
16-02-2019ರಲ್ಲಿ ದೈವಾಧೀನರಾದದ್ದು ತುಂಬಲಾರದ ನಷ್ಟವೇ ಸರಿ. ಅಂತಹ ನಿಷ್ಠವಂತ ಕಾರ್ಯಕರ್ತರನ್ನು ಕನ್ನಡಪರ 
ಸೇವಕನನ್ನು ಕಳೆದುಕೊಂಡ ಸಂಘವು ಒಂದು ರೀತಿಯಲ್ಲಿ ಅಂಗವೈಕಲ್ಕತೆಯನ್ನು ಅನುಭವಿಸುತ್ತಿದೆ. ಆತನ ಆತ್ಸಕ್ಕೆ 
ಚಿರಶಾಂತಿಯನ್ನು ಮತ್ತು ಬಂಧು-ಬಾಂಧವರಿಗೆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ನೀಡಲೆಂದು 
ಪ್ರಾರ್ಥಿಸುತ್ತನೆ. 

ಈ ತ್ರೈಮಾಸಿಕ "ಉದಯಸೌರಭ' ಗೌರವ ಕಾರ್ಯದರ್ಶಿಗಳ ಕಾಲಂ, ಅವಲೋಕನ, ಕಾಲೇಜಿನೆಡೆಗೆ ಕನ್ನಡ ನಡಿಗೆ 
ಆದರ್ಶ, ಆರೋಗ್ಯ ಭಾಗ್ಯ ಮತ್ತು ಸ್ಥಳೀಯತೆ ಎಂಬ ವಿಶೇಷ ಶೀರ್ಷಿಕೆಗಳನ್ನೊಳಗೊಂಡ ಸಂಚಿಕೆಯನ್ನು ತಮ್ಮ ಮುಂದಿಡುತ್ತ 
ಸಂಘ ಜನವರಿ 2019ರಿಂದ ಮಾರ್ಚ್‌ 2019ರವರೆಗೆ ನಡೆಸಿಕೊಂಡು ಬಂದ ಆರೋಗ್ಯ ಶಿಬಿರಗಳು, ಶೈಕ್ಷಣಿಕ 
ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಬೇಸಿಗೆ ಶಿಬಿರ ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಸಹೃದಯರ 
ಮನದಾಲಯಕ್ಕೆ ತರುವ ಉದ್ದೇಶ ನಮ್ಮದು. ಉದಯಭಾನು ಕಲಾಸಂಘವು ಈ ಮೂರು ತಿಂಗಳಿನಲ್ಲಿ ವಿಶಿಷ್ಠವಾದ ಕಾರ್ಯ 
ಚಟುವಟಿಕೆಗಳನ್ನು ಹಮ್ಮಿಕೊಂಡು ತನ್ನ ಜನಪ್ರಿಯತೆಯನ್ನು ಇನ್ನು ಹೆಚ್ಚಿಸಿಕೊಂಡಿದೆ ಎಂದರೆ ತಪ್ಪಾಗಲಾರದು. ಅವುಗಳ 
ಪಕ್ಷನೋಟವೇ ಈ ಉದಯಸೌರಭ, ದಯಮಾಡಿ ಪರಾಮರ್ಶಿಸಿ. 


'ಉದಯಸೌರಭ' ಅನೇಕ ವರ್ಷಗಳಿಂದ ಪ್ರಕಟವಾಗುತ್ತಿದ್ದು ಸಂಘ ಮತ್ತು ಸದಸ್ಯರು ಹಾಗೂ ಜನಸಾಮಾನ್ಯರ ನಡುವೆ 
ಸಂಪರ್ಕ ಸೇತುವೆಯಾಗಿ ಮಾಹಿತಿಗಳನ್ನು ಕಾಲ-ಕಾಲಕ್ಕೆ ತಲುಪಿಸುವುದನ್ನು ಗುರಿಯಾಗಿಸಿಕೊಂಡಿದೆ. ಪ್ರಸ್ತುತ, ಈ ಸಂಚಿಕೆ 
ಅನೇಕ ಉಪಯುಕ್ತ ಮಾಹಿತಿಗಳೊಂದಿಗೆ ತಮ್ಮ ಮುಂದಿದೆ. ಪರಾಂಬರಿಸಿ ಪ್ರೋತ್ಲಾಹಿಸಿ ಎಂದು ಕೋರಿಕೊಳ್ಳುತ್ತೇನೆ. ನಮ್ಮೊಡನೆ 
ಪತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳು. 


ಉದಯಭಾನು ಕಲಾಸಂಘದ ನಿಷ್ಕಾಮ ರಂಗ ಸೇವಕ ಶ್ರೀ ಸುರೇಶ್‌, 42 ವರ್ಷಗಳು, ದಿನಾಂಕ 16-02-2019ರಂದು 
ದೈವಾದೀನರಾಗಿದ್ದಾರೆ. ಅವರ ಆತ್ಸಕ್ಕೆ ಸದ್ಗತಿ ಪಾಲಿಸಬೇಕೆಂದೂ ಅವರ ಬಂಧು ಬಾಂಧವರಿಗೆಲ್ಲ ದುಃಖವನ್ನು ಸಹಿಸುವ 
ಶಕ್ತಿಯನ್ನು ಭಗವಂತನು ನೀಡಲಿ ಎಂದು "ಉದಯಸೌರಭ' ಮತ್ತು ನಮ್ಮೆಲ್ಲರ ಪ್ರಾರ್ಥನೆ. 
ಹ ಪ್ರೊ ಶಾಂತರಾಜು 


ಸಂಪಾದಕರು 


ಉದಯಸೌರಭ 


೧೧೧ರ ತಪಸಪ್ತಿ "ಅಜಭನವ ಬಸವಡ್ಣ' 


12ನೆ ಶತಮಾನದಲ್ಲ ೀಲಿದ್ದ ಬಸವಣ್ಣ ಪಮಾನತೆ 
ಎಲ್ಲರಿಗೂ ಅಲಿವಿನ-ಆತ್ಕದ ದಾಪೋಹ ಹಲಿಲದ್ದ 
ಮೇಲು-ಕೀಆು, ಜಾತಿ-ಮಠದ ಬೇದ ಅಆಲಿದ್ದ 
ತೋರಿದ್ದ ಬದುಕಿದೆ "ಹಾಯಕವೆ ಕೈಲಾಸ'ದ ಫನತೆ. 


ಪರಂಪರೆಯಾಯುಡು ಅವವರತ ಬಪವಾವಿ ಶರಣ ಪಮಾಜ 
ನಾಡಿನಲ್ಲೆಲ್ಲ ಹುಟ್ಣತು ಬಪವತತ್ವದ ವಿರಕ್ತಮಠ 
ಶಿವಹಕುಮಾರಸ್ಪಾಮನಿಗಳದ್ದೊಂದು ವಿದ್ದರಂದಾಮಠ 

ಮಠದಲು ಸ್ವಾಮೀಜದಳದೆ ಆದರ್ಶವಾಗಿದ್ದರು ಶತಾಯುಷಿ ಅಬ್ಬ 


ಅಲಿವು-ಅನ್ಸ-ಆಶ್ರಯ ತಿನಿಧ ದಾಪೋಹದ ತಪಲ್ಪಿಯಣ್ಣ 

ಅದನೆ ಅಪ್ಪಿ ಹಾಲಿ ಹೊದ್ದರು ಮೂರುವರ್ಷ ವಿರಾಗ 'ಬುದ್ದಿ' 

ಹಳ್ಳಹಳ್ಳ ಸುತ್ತಿ ಇಕ್ಲೆ ದಾನ ಎತ್ತಿ ಪಣ್ಣಿಶೊಟ್ಟರು "ಬುತ್ತಿ 

ವರಕ್ಟಿಯ ಬಷ್ಟಅಂದಭಹ್ತಿಯ ದಾಪೋಹ ಪೇವೆಯ ಅಭನವ ಬಸವಣ್ಣ 
ಹಬ್ಬಿ ಹರಡಿದೆ ಇಂದು ವಿಶ್ವದೆಲ್ಲೆಡೆ 'ನಿದ್ದರಂದಾಶ್ರೀ' 

11ರಲ್ಲ ದೇವರಾದ "ದೇವರ' ಪಂದೇಶ- "ನೀವೂ ದಾಪೋಹ ನಡೆಖ' 


-ಡಾ. ವಾ. ಗೀತಾಚಾರ್ಯ 
ದೌ ಹೀವ್‌ 


ಉದಯಭಾನು ಬಾಷೆ ಅಧ್ಯೇಯನವಾಂದ 


ಸ್ಥಳೀಯತೆ 


ನಮ್ಮ ಬಡಾವಣೆಯ ಸ್ಥಳೀಯ 
ಮೆರುಗಾದ ರಾಮಕೃಷ್ಣ ಮಠವು 
ಆಧ್ಯಾತ್ಮಕ ಜೆ೦ತಕರ, ಧ್ಯಾನಾಸಕ್ತರ, 
ವಿಚಾರವಂತರ, ಸನ್ಯಾಸಿಗಳ ಹಾಗೂ 
ಸಮಾಜದ ಇತರ ವರ್ಗದ ಜನರ 
ಶಾಂತಿಯ ತೋಟವಾಗಿ ವಿಶ್ವ 
ವಖ್ಯಾತಿಯನ್ನು ಪಡೆದು ಕಣ್ಣನ 
ಸೆಳೆಯುತ್ತಿದೆ. 


ದಿನಾಂಕ 26-01-2019 ಶನಿವಾರ ಬೆಳಗ್ಗೆ 9 ಗಂಟೆಗೆ 
ಧ್ವಜರೋಹಣ ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳು, 
ಸದಸ್ಯರು ಹಾಗೂ ಅಭಿಮಾನಿಗಳು ನಡೆಸುವುದರ ಮೂಲಕ 

ಪ್ರಾರಂಭಿಸಿ ಇಡೀ ದಿನ ವಿಶಿಷ್ಟ ಮತ್ತು ವಿನೂತನ ಕಾರ್ಯಕ್ರಮಗಳನ್ನು 
ಆಯೋಜಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃಶಿ ಇಲಾಖೆಯ ಸಹಕಾರದಿಂದ i 
ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಜಾನಪದ ಕಲಾ ತಂಡಗಳು ಮತ್ತು ಈ 
ಕಲಾವಿದರನ್ನು ಒಳಗೊಂಡು ಮನರಂಜನೆಯನ್ನು ನೀಡುವಲ್ಲಿ ಅತ್ಯಂತ ಯಶಸ್ಸಿ "೫ 
ಯಾಯಿತು. ಈ ಕಾರ್ಯಕ್ರಮದಲ್ಲಿ ಗೌರವ ಕಾರ್ಯದರ್ಶಿಗಳಾದ ನರಸಿಂಹ 
ಅವರು ಮತ್ತು ಇತರ ಪದಾಧಿಕಾರಿಗಳು ಹಾಗೂ ಬಡಾವಣೆಯ ನಾಗರಿಕರು 
ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದಿತ್ತರು. 


ಹ ದಿನಾಚರಣೆ ಮತ್ತು ಚೈತ್ರದ ಚಿಗುರು 


ದಿನಾಂಕ 12-06-2019ರಂದು ಬುಧವಾರ ಸಂಘದ ಸಂಸ್ಥಾಪನಾ 
ದಿನಾಚರಣೆಯನ್ನು ಕ್ರಿಯಾತ್ಮಕವಾಗಿ ಆಚರಿಸಲು 


ಪ್ರೊ. ಜಿ. ಅಬ್ದುಲ್‌ ಬಷಿರ್‌ 
ನಮ್ಮ ಉದಯಭಾನು ಕಲಾ ಸಂಘದ ಹಿತೈಷಿಗಳು. ಪ್ರೊ. ಜಿ. ಅಬ್ದುಲ್‌ ಬಷಿರ್‌ 
ಹಾಗೂ ಸದಸ್ಯರಾದ ಡಾ.ಜಿ. ಕೃಷ್ಣಪ್ಪ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 
ಕೊಡಮಾಡುವ "ಸಾಹಿತ್ಯ ಶ್ರೀ' 2018ನೇ ಸಾಲಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 
ವಿದ್ಧಾಂಶರೀರ್ವರಿಗೆ ವಿಶೇಷ ಅಭಿನಂದನೆಗಳು. 


ತೀರ್ಮಾನಿಸಲಾಗಿದೆ. 
ಹಾಗೂ 


ಏಪ್ರಿಲ್‌ 15ರಿಂದ ಚೈತ್ರದ ಚಿಗುರು ಎಂಬ ಮಕ್ಕಳ ಬೇಸಿಗೆ ಶಿಬಿರ 

ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತಿದೆ. ಈ ಎಲ್ಲಾ 
ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಳಲು ಸಂಘವು 
ವನಮವಾಗಿ ಕೋರಿಕೊಳ್ಳುತ್ತದೆ. 


೨೦೧೯-೨೦ನೇ ಪಾಅನ ಸೇವಾ ಚಟುವಬಕತಗಳಆ ಪಠ್ತಮೋಟ 


ಪಾಧವಾಪಥ 19ಆಲ ಪುವರ್ಣ ಪಥ ೭೦1ರ 


ಸ್ಥಾಪನೆ : 1965 ಸಂಘಟನೆಯೇ ಶಕ್ತಿ 
WE ಆಬದಂರುಭಾಮ ಈಲಾಹಂಘ (ಮೌ. ತ್ನ 
EN ದಾಖ ಪಪಖ್ರಿ ಹದಸ್ಟೃತ ಸಾಹಿಡ್ಯ-ಹಲಷ್ರಅ-ಹಮಾಜ ಹೇಮಾ ಣಹಲಷ್ಟೆ pT 
ul ಗವಿಷರ ಸಾಲು ಛತ್ರಗಆ ಎದುರು, ರಾಮಶೃಷ್ಟಮಠ ಬಡಾವಣೆ, ಕೆಂಪೇಗೌಡನಗರ, ಬೆಂಗಳೂದು- 560 019 ತ 


ಅವಕಾಶವಂಜತರು ಮತ್ತು ಅಶಕ್ತರ ಅನುಶೂಲಕ್ಷಾಗಿ ಉಚಿತ ವೈದ್ಯಕೀಯ ಸಲಹೆ-ಔಷಧೋಪಜಾರ 2019-20 


ಹಚ : ಹಲಂಷಘೆದ ಸುವರ್ಣ ಮಹೋತ್ತವ ಸ್ವಾದ್‌ ಭವನ - ಆದೋಣಗ್ಯೂ ಪಾಲನಾ ಹೇಲದ್ರ 


f 
p48 ನಾರಾಯ ನಚ್ಛಾಂಯ, ರಾಣಃನಗರ 1೫ ೬: ರರ ಕಾನದ ಆಫ ಪಸು an sg was] 0 SSNMC Super Speciality Hospital 
ಸ ನರ ನ if ಇನರ ಸಠಕಾರವಿಂದ ರಾಜರಾಟಿಸ್ಸುನಗರ, ಇವರ ಸಸರಾದದಿಂದ 


ಕಣ್ಣಿನ ಮೊರೆ ಶಸ್ತಜಿಷ್ಠೆಗಾಗಿ ಉಚಿತ ಪರೀಕ್ನಾ ಶಿಟರ ಉಚಿತ ಕ್ಯಾನ್ಸರ್‌ ತಪಾಸಣಾ ಮತ್ತು ಸಲಹಾ ಶಿರ ]ಔ[ಉಪತ ಕೃದಯ ತಪಾಸಣಾ ಮತ್ತು ಸಲಕಾ ಶಿಜರ 
J . ಶಶಿಧರ್‌ ಅವರಿಂದ ಉಚಿತ ದಂತ ಪರೀಕ್ಷೆ ko) 
ನ RN ರ ನ ್ಸೆ ಕತ ತು ತಿಂಗಟಗೂವ್ಮ ತಿಂಗಳ ನಾಸನಯ ಭಾನುವಾರ ಕ್ರತಿ ಎರಡು ಅಗಳಗೊಮ್ಮ 8ಂಗರ ಮೊದಲನೆಯ ಭಾನುವಾರ 


ಬೆಳಗ್ಗೆ 10-00 ಗಂಟೆಂಖಂದ 12-00 ಗಂಚೆಯವರೆಗೆ 
2೦19 ರಲ್ಲ 
= e 
[ನಾ 
ನವಂ ೦5]ಮಾಜ್‌ೇ 01 


ತೃದಯ ಬಹತ ಅವಕ್ಕತ  ಕಾಠಣ ಎ೮೮ 


, ದರ್ಶನ್‌ ಡಾ. ಎಲ್‌.8, ಧೀರೇಂದ್ರ 
Dy. Manager, Marketing AGM, Marketing 


ಜೆಚ10-00 ಗುಟಿಖಂದ 12-00 ಗಂಡಿಯವರಗ ಜೆಕಗ್ಗೆ 10-00 ಗಂಟೆಯಿಂದ 12-00 ಗಂಟೆಯವರೆಗೆ 


ಸಂಯೋಜಕರು , ಸಮುಡಾಯ ವಿಭಾಗ 
ಶಿ ಪಂತರ ಪ್ಯಾನ್ಸರ್‌ ಮಹತ್ತು ಸಂಶೊಧನಾ ಶೇಂದ್ರ PR y 
ಭಂಯ ಜಡಿ, fp hm ಕಾಂಖಲೆ SSNMC Super Speciality Hospital 


ಅರ್ಹರು ಈ ಅವಕಾಶವನ್ನು ಸದುಪಯೋಗಪಡಿಸಿಹೊತ್ತಲು ಹೋಲಿದೆ. ವಿವರಗಜಗೆ ಸಂಫದ ಕಛೇರಿಯನ್ನು ಸಂಪರ್ಕಿಸಬಹುದು, 


ದೂರವಾಣಿ : 080-24609343 


ಶೈಷ್ನಣಿಕ ಈಾರ್ಯಕಪ್ರಮಗಕು| | ಯುನಣನರಿಗ ಮತ್ತು ಮಹಿಕೆಯರಿಗ ಸ್ಥಯಂ ಉದ್ಯೋಗ ತರಬೇತಿ 
ಸುನ, 


ಬದುಕನ್ನು ಕಣಹೊಡುವ 
ನ್ನು ಕಣ್ಣ ಎಹ್‌್‌.ಎಹ್‌್‌.ಎಲ್‌.ಸಿ. 1. ಕಂಪ್ಯೂಟರ್‌ ಪ್ರಾಥಮಿಕ (825ic) ಶಿಕ್ಷಣ, 2. ವಿದ್ಯುನ್ಮಾನ ಆಡಳಿತ 


ಅದ್ಯತೆ ದ್ವಿತೀ ಸಃ ರ ನಿರ್ವಹಣ ಡಿಪ್ಲೊಮ (Diploma in E-office Management-DEM) 
ವಿಜ್ಞಾನ ವಾಣಿಜ್ಯ 6 ತಿಂಗಳುಗಳ ಕಾಲ ತರಬೇತಿ ನೀಡಲಾಗುವುದು. ಅಭ್ಯರ್ಥಿಗಳು ಯಾವುದಾದರೂ ಒಂದು 
ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು. 


ಪವೇಶಾಆ ಪ್ರಾರಂಭ | ಜಾನ್‌ ೦1 ಅಂದ ಜುಲೈ 31 


ತರಗತಿಗಳ ಸಮಯ ಪತದಿನ ಸಾಮಾನ್ಯವಾಗಿ ವಾರದ ವಿನಗಜಲ್ಲ ಸಂಟಿ 5.00 ಲಂದ 


ತನಗತಗವ ಹಾಹಾ 


ಮಾರ್‌ 0೦1 ಅಂದ ಆಗಸ್ಟ್‌ 30 


ತರಗತಿಗಳ ಪ್ರಾರಂಭ | ಸಷ್ಣೆಂಬರ್‌ ೦1 ಲಂದ ಫೆಬವಲಿ 28 


ಪತಏನ 
ಸಂಜೆ 5.3೦ ಅಲಂದ 7-0೦ ಠ ವರೆಗೆ 


ಭಾನುವಾರ ಮತ್ತು ರಟಾ ದಿನಗಳಲ್ಲ ಬೆಳಗ್ಗೆ 7.30 ರಂದ 


ದಿನಾಂಕ 06-02-2019 ಬುಧವಾರ ಸಂಜೆ 6.00 ಗಂಟೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕೃಷ್ಣರಾಜ ಪರಿಷ್ಕಂದಿರದಲ್ಲಿ ಡಾ. ಜಿ. ಕೃಷ್ಣಪ್ಪ ("ಬೇಂದ್ರೆ ಕೃಷ್ಣಪ್ಪ) ಸಂಘದ ಸದಸ್ಯರು, 
ಅವರು ರಚಿಸಿರುವ 'ಬೇಂದೆಕಾವ್ಯ : ಪದನಿರುಕ್ತ ಕೃತಿ ಲೋಕಾರ್ಪಣಾ ಕಾರ್ಯಕ್ರಮವನ್ನು 
ಆಯೋಜಿಸಲಾಗಿತ್ತು. ಡಾ. ಚಂದ್ರಶೇಖರ ಕಂಬಾರ ಅವರು ಕೃತಿಯನ್ನು ಬಿಡುಗಡೆ 
ಮಾಡಿದರು. ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ ಅವರು ಕೃತಿಯನ್ನು ಸಭೆಗೆ ಪರಿಚಯ 
ಮಾಡಿಕೊಟ್ಟರೆ, ಅಧ್ಯಕ್ಷತೆಯನ್ನು ಡಾ. ಪಿ.ವಿ. ನಾರಾಯಣ ಅವರು ವಹಿಸಿದ್ದರು. 
ಶ್ರೀ ಬಿ. ಕೃಷ್ಣ ಉದಯಭಾನು ಕಲಾಸಂಘದ ಅಧ್ಯಕ್ಷರು ಮತ್ತು ಶ್ರೀ ಎನ್‌. ಪ್ರಕಾಶ್‌ 
ಪ್ರಕಾಶಕರು ಉಪಸ್ಥಿತರಿದ್ದ ಈ ಕಾರ್ಯಕ್ರಮ ಬೇಂದ್ರೆಯವರ ಗೀತೆಗಳ 
ಗಾಯನದೊಡನೆ ಆರಂಭವಾಗಿ ಬೇಂದ್ರೆ ಕಾವ್ಯದ ಮತ್ತು ಗಂಥದ ಮಂಥನದಲ್ಲಿ 
ಸಂಪನ್ನವಾಗುವುದರ ಮೂಲಕ ವಿಶೇಷವಾದ ಜನಮನ್ನಣೆಯನ್ನು ಗಳಿಸಿತ್ತು. 


ಉದಯಸೌರಭ 


BES CUNEGE—7 


iQ AC ವಷಯ 'ಶನ್ನಡ ಸಾಹತ್ಪದ! ಅವಲೋಕನ 
BNAL QUALITY ASSURANCE GEIL ee 


ಮಜ 


ಪ್‌ ಆತ 


ಔಂ 3-02-2019 ಬಿಇಎಸ್‌. ಪದವಿ ಕಾಲೇಜು, 
ಜಯನಗರ ಇಲ್ಲಿ ಕನ್ನಡ ಸಾಹಿತ್ಯದ ಅವಲೋಕನ ಎಂಬ 
ವಿಷಯವನ್ನು ಕುರಿತು ಡಾ. ಎಚ್‌.ಎಸ್‌. ಭುವನೇಶ್ವರ ಅವರು 
ವಿಶೇಷ ಉಪನ್ಯಾಸವನ್ನು ನೀಡಿದರು. ಮುಖ್ಯ ಅತಿಥಿಗಳಾಗಿ 
ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಎಂ. ಕೃಷ್ಣದಾಸ ಅವರು 
ಮತ್ತು ಕಾಲೇಜು ಸಮಿತಿಯ ಅಧ್ಯಕ್ಷರಾದ ಪ್ರೊ. ಎಸ್‌.ಎಚ್‌. 
ವಿಜಯ ಅವರು ಆಗಮಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ 
ಪ್ರೊ. ಕೃಷ್ಣೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ 
ಉದಯಭಾನು ಕಲಾ ಸಂಘದ ಗೌರವ ಕಾರ್ಯದರ್ಶಿಗಳಾದ 
ನರಸಿಂಹ, ಡೀನ್‌ ಡಾ. ನಾ. ಗೀತಾಚಾರ್ಯ ಸಂಚಾಲಕರಾದ 
ಪ್ರೊ. ಶಾಂತರಾಜು ಮತ್ತು ಕಾಲೇಜಿನ ಕನ್ನಡ ವಿಭಾಗದ 
ಮುಖ್ಯಸ್ಥರಾದ ಡಾ. ಶಿವಲಿಂಗಯ್ಯನವರು ಉಪಸ್ಥಿತರಿದ್ದ, 
ಕಾಲೇಜಿನ ಉಪನ್ಯಾಸಕರು, ಉಪನ್ಯಾ ಸಕೇತರ ವರ್ಗದವರು ಹಾಗೂ 
ವಿದ್ಯಾರ್ಥಿಗಳು ಹೆಚ್ಚಿನ ಸಂಖೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ 
ವಿಶೇಷವಾದ ಕಳೆಯನ್ನು ತರಿದುಕೊಟ್ಟರು. "ಈ ಉಪನ್ಯಾಸದಲ್ಲಿ 
ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವುದು ಹೇಗೆ 
ಎನ್ನುವುದನ್ನು ಮನಮುಟ್ಟುವಂತೆ” ತಿಳಿಸಿಕೊಡಲಾಯಿತು. ಈ 
ಕಾರ್ಯಕ್ರಮ ಅತ್ಯಂತ ಅಭಿನಂದನಾರ್ಹವಾಗಿ ಜರುಗಿತು. 


ದಿನಾಂಕ 23-02-2019ರಂದು ಗುಪ್ತ ಕಾಲೇಜು ಹೊಸಕೆರೆ 
ಹಳ್ಳಿಯಲ್ಲಿ "ಕುಮಾರವ್ಯಾಸ ಭಾರತದಲ್ಲಿನ ಹಾಸ್ಯ ಪ್ರಸಂಗ? 
ವಿಷಯವನ್ನಾಧರಿಸಿ ಡಾ. ಸುಜಾತ, ಸರ್ಕಾರಿ ಪದವಿ ಪೂರ್ವ 
ಕಾಲೇಜು ಇವರು ಉಪನ್ಯಾಸವನ್ನು ನೀಡಿದರು. ಇದರ ಅಧ್ದಕತೆ 
ಯನ್ನು ಬಿ.ಎಸ್‌. ಗುಪ್ತಾರವರು ವಹಿಸಿದ್ದರು. ಪ್ರಾಂಶುಪಾಲರಾದ 


ಪ್ರೊ. ಟಿ.ಆರ್‌. ಸುಧಾಕರ, ಡಾ. ನಾ. ಗೀತಾಚಾರ್ಯ, ಶ್ರೀ ನರಸಿಂಹ, 


ಡಾ. ರಾಜಶ್ರೀ ಮತ್ತು ಪ್ರೊ ಶಾಂತರಾಜು ಉಪ ಸ್ಥಿತರಿದ್ದ ಈ 
ಕಾರ್ಯಕ್ರಮದಲ್ಲಿ ವಿದ್ಧಾರ್ಥಿಗಳು ತಮ್ಮ ಪಠ್ಯದಲ್ಲಿರುವ ಹಮಾರವ್ಯಾಸ 
ಭಾರತದ ಪದ್ಯಕ್ಕೆ ಅನ್ನಯಿಸುವಂತೆ ಈ ಉಪನ್ಮಾಸದಿಂದ ಹೆಚ್ಚನ 
ಮಾಹಿತಿಯನ್ನು” ಪಡೆದುಕೊಂಡರು. ಕೆಲವು ಅನುಮಾನಗಳನ್ನು 
ಪರಿಹರಿಸಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿ 
ಕಾರ್ಯಕ್ರಮವು ಯಶಸ್ಸಿಯಾಗಿ ನಡೆಯಿತು. 


ದಿನಾಂಕ 12, 133 ಮಾರ್ಜ್‌ 19ರಂದು ಸಂತ ಜೋಸೆಫರ್‌ 
ಕಾಲೇಜಿನಲ್ಲಿ ಉದಯಭಾನು ಕಲಾ ಸಂಘದ ಸಹಯೋಗದೊಂದಿಗೆ 
ಎರಡು ದಿನಗಳ 'ಸಾಹಿತ್ಯದ ಓದು' ಎಂಬ ವಿಚಾರವನ್ನು ಆಧರಿಸಿ 
ರಾಷ್ಟ್ರೀಯ ಮಟ್ಟದ ವಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು 
ಸಂಕೀರ್ಣದ ಉದ್ದಾಟನೆಯನ್ನು ಡಾ. ಎಟ್‌. ವಸ್‌. ಶಿವಪ್ರಕಾಶ್‌ 
ಜೆ.ಎನ್‌.ಯು. ದೆಹಲಿ ಇವರು ನಡೆಸಿಕೊಟ್ಟರು. ಈ ಕಾರ್ಯಕಮ 


ದಲ್ಲಿ ಫಾದರ್‌ ಡಾ. 
ಡಾ. ಪೂರ್ಣಿಮಾ, ಶೀ 
ಅನಂತರ ನಡೆದ ಎರಡು ಗೋಷ್ಠಿಗಳಲ್ಲಿ "ಸಾಹಿತ್ಯದ ಓದಿನ 
ಸ್ಪರೂಪ' ಮತ್ತು ಉದ್ದೇಶ ಕುರಿತಂತೆ ಡಾ. ಎಚ್‌. ಶಶಿಕಲಾ 


ವಿಕ್ಷರ್‌ ಲೋಬೊ, ಡಾ. ನಾ. ಗೀತಾಚಾರ್ಯ, 
ಎಂ. ನರಸಿಂಹ ಉಪಸ್ಥಿತರಿದ್ದರು. 


ಬೆಂಗಳೂರು ವಿಶ್ವವಿದ್ಯಾ ನಿಲಯ, ಡಾ. ರಾಮಲಿಂಗಪ್ಪ ಟಿ. 
ಬೇಗೂರು ಪ್ರಾಧ್ಯಾಪಕರು, ಸ.ಪ್ರದ.ಕಾ. ಕೆಂಗೇರಿ, ಡಾ. ವಿಕಮ 
ವಸಾಜಿ ಕಲಬುರಗಿ ಮತ್ತು ಸಾಹಿತ್ಯದ ಪ್ರಕಾರಗಳನ್ನು ಕುರಿತಂತೆ 


ಶ್ರೀ ಎಸ್‌.ಆರ್‌. ವಿಜಯಶಂಕರ, ಡಾ. ಕಾ.ವೆಂ. ಶ್ರೀನಿವಾಸಮೂರ್ತಿ 


ಬೆಂಗಳೂರು ವಿಶ್ವವಿದ್ಯಾನಿಲಯ, ಡಾ. ನಟರಾಜ ಹುಳಿಯಾರ್‌, 
ಬೆಂಗಳೂರು ವಿಶ್ವವಿದ್ಯಾನಿಲಯ, ಡಾ. ಜಿ. ಕೃಷ್ಣಪ್ಪ ಸಾಹಿತಿಗಳು 
ತಮ್ಮ ಪ್ರಬಂಧಗಳನ್ನು ಮಂಡಿಸಿ ಆಧುನಿಕ ಕನ್ನಡ ಸಾಹಿತ್ಯದ 
ವರೆಗೆನ ಸಾಹಿತ್ಯದ ಓದನ್ನು ಕುರಿತಾಗಿ ತಮ್ಮ ವಿದ್ದತ್‌ ಪೂರ್ಣ 
ಪ್ರಬಂಧವನ್ನು ಮಂಡಿಸಿದರು. ಎರಡನೆ ದಿನ ಡಾ. ಜಯಲಲಿತಾ, 
ಕುಪಂ ವಿಶ್ವವಿದ್ಯಾನಿಲಯ, ಡಾ. ಪಿ. ನಾಗರಾಜ, ಬೆಳಗಾವಿ, 
ಡಾ. ಚಿತ್ತಯ್ಯ ಪೂಜಾರ್‌, ಬೆಂಗಳೂರು ವಿಶ್ವವಿದ್ಯಾಲಯ, 
ಡಾ. ಕೋವವೆಂ. ರಾಮಕೃಷ್ಣೇಗೌಡ ಸ.ಪ್ರ.ದ.ಕಾ. ಯಡೆಯೂರು 
ಇವರ ಅಧ್ಯಕ್ಷತೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಆಹ್ಹಾನಿತ 
ಪ್ರಬಂಧಗಳು ಮಂಡನೆಯಾದವು. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ 
ಮಂಡಿತ ವಾಗಿರುವ ಈ ಪ್ರಬಂಧಗಳು ಅತಿ ಶೀಘದಲ್ಲಿ ಪುಸ್ತಕ 
ರೂಪದಲ್ಲಿ ಹೊರಬರುತ್ತವೆ. 


ಡಾ. ಬರಗೂರು ರಾಮಚಂದ್ರಪ್ಪ ಅವರು ಮುಖ್ಯ ಅತಿಥಿಗಳಾಗಿ 
ಆಗಮಿಸಿದ್ದ ಸಮಾರೋಪ ಸಮಾರಂಭವು ವಿಶೇಷವಾದ 
ಮೆರುಗಿನಿಂದ ಕೂಡಿದ್ದು, ಇದರ ಅಧ್ಯಕ್ಷತೆಯನ್ನು ರೆವರೆಂಡ್‌ 


ಫಾದರ್‌ ಮೆಲ್ಲಿನ್‌ ಡಿಕುನ್ಹಾ ಅವರು ವಹಿಸಿದ್ದರು. ಇದೇ 
ಕಾರ್ಯಕ್ರಮದಲ್ಲಿ ಸಂಘದ ಗೌರವ ಕಾರ್ಯದರ್ಶಿಗಳಾದ 
ಶ್ರೀ ಎಂ. ನರಸಿಂಹ ಹಾಗೂ ಸಂಚಾಲಕರಾದ ಪ್ರೊ ಶಾಂತರಾಜು 
% ಭಾಗವಹಿಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಮಾಣ ಪತ್ರ ನೀಡಿ 
5% ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಆಯೋಜಿಸಲು ಆರಂಭದ 
ks ಹಂತದಿ೦ದಲೂ ನಮ್ಮೊಡನಿದ್ದು ಶಮಿಸಿದ್ದ ಡಾ. ಶೀಲಾದೇವಿ ಮಳಿಮಠ, 
ಡಾ. ರಾಜೇಶ್ವರಿ, ಡಾ. ಈರಯ್ಯ, ಡಾ. ಬಿ.ಎನ್‌. ಪೂರ್ಣಿಮಾ, ಶ್ರೀ ಎ.ಕೆ. ರವಿ 
ಶಂಕರ್‌ ಹಾಗೂ ಅನೇಕರನ್ನು ವಿಶೇಷವಾಗಿ ಸ್ಮರಿಸಿಕೊಳ್ಳಲಾಯಿತು. 


0 


ನಡೆದಾಡುವ ದೇವರು ಶತಮಾನದ ಸಂತ 
ಡಾ. ಶ್ರೀ ಶ್ರೀ ಶಿವಕುಮಾರ ಸ್ಟಾಮೀಜಿಗಳು ಶಿವೈಕ್ಕರಾದ ಸಂದರ್ಭದಲ್ಲಿ 


ಶ್ರೀಮಠ ಮತ್ತು ಉದಯಭಾನು ಕಲಾಸಂಘದ ನಡುವೆ ಇದ್ದ ಸಂಬಂಧದ ಸವಿಸ್ಮರಣೆಗಾಗಿ 
ಜನವರಿ ತಿಂಗಳಲ್ಲಿ ವಿಶೇಷ ಸಂಚಿಕೆಯನ್ನು ರೂಪಿಸಿ ಅದನ್ನು ಶ್ರೀಮಠದಲ್ಲಿ ಬಿಡುಗಡೆ ಮಾಡುವ 
ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿತು. ಆದರೆ ಸಂಘದ ಕಾರ್ಯಕರ್ತ "ಕರ್ಮ'ವೇ ಬದುಕಾಗಿ 
ನಂಬಿದ್ದ ಶೀ ಸುರೇಶ್‌ರ ಅಕಾಲಿಕ ಮರಣದಿಂದ ಕಾರ್ಯಕ್ರಮವನ್ನು ಮುಂದುಡಲಾಯಿತು. ಆ 


ವಿಶೇಷ ಸಂಚಿಕೆಯನ್ನು ಲಗತ್ತಿಸುತ್ತ ತಮ್ಮ ಅವಗಾಹನೆಗಾಗಿ ನೀಡುತ್ತಿದ್ದೇವೆ. ೧ 


(1) 
ಆದಯಭಾಮು ಕಲಾಸಂಫ (ನೋಂ) 
“ಬೆಂದತೂದು ದಪ£ನ'-3 ಸಂಪುಜದರು-3 ಸಾವಿದ ಪುಟದ 


ಗಣ್ಯಾ ತಿಗಣ್ಯರ ಅಭಿಪ್ರಾಯ 
ಸಂಪಾದಕರು: ಫ್ರೊ ಎಂ.ನೆಟ್‌. ಕೃಷ್ಣಯ್ಯ, ಡಾ. ವಿಜಯಾ 
1 “ಅದೊಂದು ಎಪಿಕ್‌ ಯತ್ನ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅಂತೆಯೇ ನಗರಗಳು ಭೌತಿಕವಾಗಿ ಮಾತ್ರ 
ಅಸ್ತಿತ್ತದಲ್ಲಿಲದ ಕಾಲ ಅದು. ಮೂರು ಸಂಪುಟಗಳ, ಸುಮಾರು 22 ಅಧ್ಯಾಯಗಳ ಹಾಗೂ 500 ದೊಡ್ಡ, ಮಧ್ಯಮ 
ಹಾಗೂ ಸಣ್ಣ ಅಳತೆಯ ಲೇಖನಗಳನ್ನೊಳಗೊಂಡ, ಸುಮಾರು 300 ಲೇಖಕರ ಬರಹ ಪೈಲಿಗಳನ್ನೊಳಗೊಂಡ 
ಈ ಪುಸ್ತಕವು. ಅತ್ತ ಗಂಥಾಲಯ, ಇತ್ತ ವೈಯಕ್ತಿಕ ಕಪಾಟುಗಳೆರಡರಲ್ಲೂ ಸೇರುವ ಯೋಗ್ಯತೆಯವು.” 
ಪ್ರಜಾವಾಣಿ : ದಿನಾಂಕ : 24-07-2016 


2 “ಉದ್ಯಾನ ನಗರಿಯ ಅನನ್ಯ ಸಂಸ್ಕೃತಿಯ ಚಿತ್ರಣವನ್ನು ಕಟ್ಟಿಕೊಡುವ ಈ ಗಂಥವನ್ನು ಪ್ರತಿಯೊಬ್ಬ ಜನಪ್ರತಿನಿಧಿ 
ಓದಲೇಬೇಕು.” “ಬೆಂಗಳೂರಿನ ಬಗ್ಗೆ ತಿಳಿಯಲು ಸಂಸದರು, ರಾಜ್ಯಸಭೆ ಸದಸ್ಯರು, ಶಾಸಕರು, ವಿಧಾನಪರಿಷತ್‌ ಸದಸ್ಯರು 
“ಬೆಂಗಳೂರು ದರ್ಶನ” ಓದಲೇಬೇಕಾದ ಅವಶ್ಯಕತೆ ಇದೆ.” 
ಉದಯವಾಣಿ : 22-02-2016 ಸಿದ್ದರಾಮಯ್ಯ, ಮುಖ್ಯಮಂತ್ರಿಗಳು 
3. “ವಾಷಿಂಗ್‌ಟನ್‌, ನ್ಯೂಯಾರ್ಕ್‌, ಟೊಕಿಯೋದಂತಹ ಯಾವುದೇ ದೇಶಗಳ ರಾಜಧಾನಿಯೂ ಬೆಂಗಳೂರು 
ದರ್ಶನದಂತಹ ಸಮಗ್ಗ ಮಾಹಿತಿಯನ್ನು ಒಳಗೊಂಡ ಗ್ರಂಥ ಹೊಂದಿಲ್ಲ ಉದಯಭಾನು ಕಲಾಸಂಘ ಹೊರತಂದಿರುವ 
ಗ್ರಂಥವು ಒಂದು ಜಾಗತಿಕ ದಾಖಲೆ ಎಂದು ವಿಶ್ಲೇಷಿಸಿದರು.” 


ಉದಯವಾಣಿ : 22-02-2016 ಅನಂತಕುಮಾರ್‌, ಕೇಂದ್ರ ಸಚಿವರು 


4. “ಬೆಂಗಳೂರು ದರ್ಶನ ಇದೊಂದು ಅಪರೂಪದ ಪ್ರಕಟಣೆ. ನಾನು ತಿಳಿದ ಹಾಗೆ ಭಾರತದ ಯಾವುದೇ ಭಾಷೆಯಲ್ಲಿ 
ಇಂಥ ಪ್ರಕಟಣೆ ಇಲ್ಲ ಈ ಸಂಪುಟಗಳು ರಾಜ್ಯದ ಎಲ್ಲ ಗಂಥಾಲಯಗಳಿಗೆ ಕಳುಹಿಸಬೇಕು. ಈ ಸಂಪುಟಗಳ 
ಸಂಪಾದಕರುಗಳಿಗೆ ಹಾಗೂ ಉದಯಭಾನು ಕಲಾಸಂಘಕ್ಕೆ ನನ್ನ ಅಭಿನಂದನೆಗಳು.” 
ದಿನಾಂಕ 11-06-2017 ಚಿರಂಜೀವಿ ಸಿಂಘ್‌ 
ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ 


5. “ಬೆಂಗಳೂರು ದರ್ಶನ ಕೃತಿಯಲ್ಲಿ ರಾಜಧಾನಿಯ ಸಂಪೂರ್ಣ ಮಾಹಿತಿಯನ್ನು ಚಿತ್ರಿಸಲಾಗಿದೆ. ದೇಶದಲ್ಲೇ 
ನಗರವೊಂದರ ಸಮಗ್ರ ಕೃತಿ ಬಿಡುಗಡೆ ಅದೇ ಪ್ರಥಮ. ಬೆಂಗಳೂರಿನ ಜನಜೀವನವಲ್ಲದೆ ಅಲ್ಲಿರುವ ಹಳೆಯ ಸ್ಥಾರಕಗಳು, 
ಸಂಸ್ಕೃತಿ - ಪರಂಪರೆ ಉಳಿಸಲು ಸರಕಾರ ಆದ್ಯತೆ ನೀಡಲಿ.” 


- OT ಹೆ 
ವಿಜಯ ಕರ್ನಾಟಕ : 22-02-2016 ನಾಡೋಜ ಪ್ರೊ. ಎಂ.ಎಚ್‌. ಕೃಷ್ಣಯ್ಯ 


ಸಂಪಾದಕ, "ಬೆಂಗಳೂರು ದರ್ಶನ' 


ಅತಿಥಿಗಳ ಅನಿಸಿಕೆಗಳು: ಸಂದರ್ಭ “ಬೇಂದೆಕಾವ್ಯ: ಪದನಿರುಕ್ತ” 
ಗಂಥ ಲೋಕಾರ್ಪಣೆ ಸಮಾರಂಭ, 6-2-2019 


ಇದೊಂದು ಅದ್ಭುತವಾದ ಸಂಸ್ಥೆ. ಅಭಿನಂದನೆಗಳು. 
ಡಾ. ಚಂದ್ರಶೇಖರ ಕಂಬಾರ 
ಅಧ್ಯಕ್ಷರು. ಸಾಹಿತ್ಯ ಅಕಾಡೆಮಿ, ನವದೆಹಲಿ 


ಉದಯಭಾನು ಕಲಾಸಂಘ ಮಾಡಿಕೊಂಡು ಬರುತ್ತಿರುವ ನೂರಾರು 
ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಇದೂ ಒಂದು; ಸಂಘವು 
ಸಾಮಾಜಿಕ ಸೇವೆಯ ಜೊತೆ ಸಾಹಿತ್ಯಕ ಸಾಂಸ್ಥೃತಿಕ ಕಾರ್ಯಗಳನ್ನು 
ಮಾಡುತ್ತಿರುವ ಅಪರೂಪದ ಸಂಸ್ಥೆ, ಇದು ಮತ್ತಷ್ಟು ಬೆಳೆಯಲಿ. 


Shans 


ಡಾ. ಪಿ.ವಿ. ನಾರಾಯಣ 


ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ಉದಯ ಭಾನು ಕಲಾ ಸಂಘ ಇದು 
ವಿದ್ಧೆ ಆರೋಗ್ಯ, ಸಾಮಾಜಿಕ ಸೇವೆಯನ್ನು ಸದಾ ಮಾಡುತಿದೆ. 
ಬೆಂಗಳೂರು ದರ್ಶನ ಇದರ ವಿಶ್ವವಿಖ್ಯಾತ ಒಂದು ನಗರ ದರ್ಶನ. 
ಇವರು ನನ್ನ ಕೃತಿ 'ಬೇಂದೆಕಾವ್ಯ : ಪದನಿರುಕ್ತ' ಲೋಕಾರ್ಪಣೆ 
ಮಾಡಿಸಿ ಆಶೀರ್ವದಿಸಿದ್ದಾರೆ. ನಾನು ಈ ಸಂಸ್ಥೆಗೆ 
ಯಣಿಯಾಗಿರುವೆ. 


2 ದಾ 


ಉದಯಭಾನು ಕಲಾಸಂಘ ಎಲ್ಲಾ ಸಾಮಾಜಿಕ ಸೇವೆಯನ್ನು ಸದಾ 

ಮಾಡುತ್ತಿದೆ. ನಮ್ಮ ಸಂಸ್ಥೆಯಿಂದ ಅವರಿಗೆ ಅಭಿನಂದನೆಗಳು 
ಸಲ್ಲಿಸುತ್ತೇನೆ ಹಾಗೂ ನಾನು ಈ ಸಂಸ್ಥೆಗೆ ಯಣಿಯಾಗಿರುತ್ತೇನೆ. 

ವಂಶಿ ಪ್ರಕಾಶನದ ಪರವಾಗಿ 

ಎನ್‌. ಪ್ರಕಾಶ್‌ 


ಉದಯಸೌರಭ 


ಅವಕಾಶ ವಂಚಿತರು ಮತ್ತು ಅಶಕ್ಕರಿಗಾಗಿ ಉಚಿತ ಆರೋಗ್ಯಪಾಲನೆ 


ದಿನನಿತ್ಯ ನಿಗಧಿತ ಸಮಯದಲ್ಲಿ ಹಿರಿಯ ವೈದ್ಯರಿಂದ ಉಚಿತ ಸಲಹೆ ಮತ್ತು ಸಾಮಾನ್ಯ 
ಔಷಧೋಪಚಾರ ಒದಗಿಸಲಾಗುತ್ತಿದೆ. ಇದರೊಂದಿಗೆ ವಿವಿಧ ಆರೋಗ್ಯ ಪಾಲನೆ 
ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ. 

ದಿನಾಂಕ: 05-01-2019ರ ಭಾನುವಾರ ಬೆಳಗ್ಗೆ 10.00 ಗಂಟೆಯಿಂದ 
ಎಸ್‌.ಎಸ್‌.ಎನ್‌.ಎಂ.ಸಿ. ಸೂಪರ್‌ ಸೆಷಾಲಿಟಿ ಹಾಸಿಟಲ್‌ ಇವರ ಸಹಕಾರದಿಂದ 
ಉಚಿತ ಹೃದಯ ಪರೀಕ್ಷೆ ಮತ್ತು ಸಲಹಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ 
ಕಾರ್ಯಕ್ರಮದ ಉದ್ರಾಟನೆಯನ್ನು ಡಾ. ತಿಪ್ಲೇಸ್ವಾಮಿಯವರು ನೆರವೇರಿಸಿಕೊಟ್ಟರು. 
ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಇದರ ಸೌಲಭ್ಯವನ್ನು ಪಡೆಯುವುದರ ಮೂಲಕ 
ಕಾರ್ಯಕ್ರಮಕ್ಕೆ ಹೊಸ ನೆಲೆಯನ್ನು ಒದಗಿಸಿಕೊಟ್ಟರು. 

ದಿನಾಂಕ : 13-01-19ರ ಭಾನುವಾರ ನಾರಾಯಣ ನೇತ್ರಾಲಯದ 
ಸಹಕಾರದೊಂದಿಗೆ ಪೊರೆ ಶಸ ಸಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 209, 
ಡಾ. ಎಂ.ವಿ. ಶಶಿಧರ ಅವರಿಂದ 'ದಂತ ತಪಾಸಣಾ ಶಿಬಿರ 154, ಡಾ. ಪವಿತ್ರ, 
ನಾರಾಯಣ ನೇತ್ರಾಲಯ ಅವರು ಉದ್ರಾಟಿಸಿದರು. 


ದಿನಾಂಕ : 27-01-19ರ ಭಾನುವಾರ ನಾರಾಯಣ ನೇತ್ರಾಲಯದ 
ಸಹಕಾರದೊಂದಿಗೆ ಪೊರೆ ಶಸ ಸಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 210, 
ಡಾ. ಎಂ.ವಿ. ಶಶಿಧರ ಅವರಿಂದ ದಂತ ತಪಾಸಣಾ ಶಿಬಿರ 155, ಡಾ. ನರ್ಮದಾ, 
ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. 

ದಿನಾಂಕ : 10-02-19ರ ಭಾನುವಾರ ನಾರಾಯಣ ನೇತ್ರಾಲಯದ 
ಸಹಕಾರದೊಂದಿಗೆ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 211, 
ಡಾ. ಎಂ.ವಿ. ಶಶಿಧರ ಅವರಿನಿದ ದರಿ ತಪಾಸಣಾ ಶಿಬಿರ 156, ಡಾ. ರಾಮ್‌, 
ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. 


ದಿನಾಂಕ : 24-02-19ರ ಭಾನುವಾರ ನಾರಾಯಣ ನೇತ್ರಾಲಯದ ಸಹಕಾರ 
ದೊಂದಿಗೆ ಪೊರೆ ಶಸ್ತಚಿಕಿತೆಗಾಗಿ ಉಚಿತ ನೇತ್ರತಪಾಸಣೆ ಶಿಬಿರ 212, 
ಡಾ. ಎಂ.ವಿ. ಶಶಿಧರ ಅವರಿಂದ ದಂತ ತಪಾಸಣಾ ಶಿಬಿರ 157, ಡಾ. ಪ್ರಸಾದ್‌. 
ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. 

ದಿನಾಂಕ : 03-03-19ರ ಭಾನುವಾರ ಬೆಳಗ್ಗೆ 10.00 ಗಂಟೆಯಿಂದ 
ಎಸ್‌.ಎಸ್‌.ಎನ್‌.ಎಂ.ಸಿ. ಸೂಪರ್‌ ಸೆಷಾಲಿಟಿ ಹಾಸಿಟಲ್‌ ಇವರ ಸಹಕಾರದಿಂದ 
ಉಚಿತ ಹೃದಯ ಪರೀಕ್ಷೆ ಮತ್ತು ಸಲಹಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ 
ಕಾರ್ಯಕ್ರಮದ ಉದ್ರಾಟನೆಯನ್ನು ಡಾ. ಲಲಿತಾ ಅವರು ನೆರವೇರಿಸಿಕೊಟ್ಟರು. 
ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರೀಕರು ಇದರ ಸೌಲಭ್ಯವನ್ನು ಪಡೆಯುವುದರ ಮೂಲಕ 
ಕಾರ್ಯಕ್ರಮಕ್ಕೆ ಹೊಸ ನೆಲೆಯನ್ನು ಒದಗಿಸಿಕೊಟ್ಟರು. 

ದಿನಾಂಕ : 10-03-1909ರ ಭಾನುವಾರ ನಾರಾಯಣ ನೇತ್ರಾಲಯದ 
ಸಹಕಾರದೊಂದಿಗೆ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 213, 
ಡಾ. ಎಂ.ವಿ. ಶಶಿಧರ ಅವರಿರಿದ ದಂತ ತಪಾಸಣಾ ಶಿಬಿರ 158, ಡಾ. ನಮತಾ, 
ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. 

ದಿನಾಂಕ : 24-03-19ರ ಭಾನುವಾರ ನಾರಾಯಣ ನೇತ್ರಾಲಯದ 
ಸಹಕಾರದೊಂದಿಗೆ ಪೊರೆ ಶಸ್ತ್ರಚಿಕಿತ್ಸೆಗಾಗಿ ಉಚಿತ ನೇತ್ರ ತಪಾಸಣೆ ಶಿಬಿರ 214, 
ಡಾ. ಎಂ.ವಿ. ಶಶಿಧರ ಅವರಂಿದ 'ದಂತ ತಪಾಸಣಾ ಶಿಬಿರ 159, ಡಾ. ನಿಕಲ್‌, 
ನಾರಾಯಣ ನೇತ್ರಾಲಯ, ಉದ್ರಾಟಿಸಿದರು. 


ಈ ಎಲ್ಲ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. 


w ಈ 
ಉದಯಸೌರಭ f Va 


_ 
ಈ 


ಡಾ. ರಾಜಾರಾಮಣ್ಣ ಆಧುನಿಕ ಭಾರತದ ಒಬ್ಬ ಅಪ್ರತಿಮ 
ವಿಜ್ಞಾನಿ. 'ಭಾರತದ ಮೊದಲನೆ ಅಣು ಬಾಂಬ್‌ ಕಾರ್ಯಕ್ರಮದ 
ಹರಿಕಾರ"ರಾಗಿದ್ದ ರಾಜಾರಾಮಣ್ಣನವರು 1974ರಲ್ಲಿ "ರಾಜಾಸ್ಥಾನದ 
ಪೊಕ್ತಾನ್‌'ನಲ್ಲಿ ಜರುಗಿದ "ಭಾರತದ ಪ್ರಥಮ ಪರಮಾಣು 
ಪರೀಕ್ಷೆ'ಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದರು. "ಹೋಮಿ 
ಜಹಂಗೀರ್‌ ಬಾಬಾ'ರವರ ಆಪ್ತ ಶಿಷ್ಯರಾಗಿದ್ದ 
ರಾಜರಾಮಣ್ಣನವರದು. ಬಹುಮುಖ ಪ್ರತಿಭೆ. ಅವರು "ಶೇಷ್ಠ 
ಪರಮಾಣು ವಿಜ್ಞಾನಿ'ಯಲ್ಲದೆ "ದಕ್ಷ ಆಡಳಿತಗಾರ', "ಸಮರ್ಥ 
ಸಂಘಟಕ', "ನುರಿತ ಪಿಯಾನೋ ಹಾಗೂ ವಿಯೋಲ ವಾದಕ, 
“ವೇದೊಪನಿಷದ್‌ ಪಾರಂಗತ”, 'ಉಪಾಧ್ಯಾಯ', “ದಾರ್ಶನಿಕ”, "ರಾಜ್ಯಸಭೆ 
ಸದಸ್ಯ', "ರಕ್ಷಣಾ ರಾಜ್ಯ ಮಂತ್ರಿ' ಸಹ ಆಗಿದ್ದರು. 

'ರಾಜಾರಾಮಣ್ಣ'ನವರ ಜನನ ಜನವರಿ 28, 1925 ರಂದು 
ಕರ್ನಾಟಕದ 'ತುಮಕೂರಿ'ನಲ್ಲಾಯಿತು. "ಮದರಾಸಿನ ಮದ್ರಾಸ್‌ ಕ್ರಿಶ್ಚಿಯನ್‌ 
ಕಾಲೇಜಿ'ನಲ್ಲಿ ಬಿ.ಎಸ್ಸಿ (ಆನರ್ಸ್‌) ಪದವಿ ಪಡೆದ ನಂತರ 1945ರಲ್ಲಿ ಉನ್ನತ 
ವ್ಯಾಸಂಗಕ್ಕಾಗಿ 'ಲಂಡನ್ನಿ'ಗೆ ತೆರಳಿದರು. "ಲಂಡನ್ನಿನ ಕಿಂಗ್ಸ್‌ ಕಾಲೇಜಿನಲ್ಲಿ 
ಪರಮಾಣು ವಿಜ್ಞಾನ' ಅಭ್ಯಾಸಿಸಿ 1949 ರಲ್ಲಿ ಪಿಹೆಚ್‌.ಡಿ. ಪದವಿಯನ್ನು 
ಪಡೆದರು. ಪಿಎಚ್‌.ಡಿ. ಪಡೆದ ರಾಜಾರಾಮಣ್ಣನವರು, ತದನಂತರ ಭಾರತಕ್ಕೆ 
ಮರಳಿ, ಹೋಮಿ ಜಹಂಗೀರ್‌ ಬಾಬಾರವರೊಡನೆ ಕೆಲಸ 
ಮಾಡತೊಡಗಿದರು. ಭಾರತದಲ್ಲಿ ಭೌತವಿಜ್ಞಾನದ ಅಭಿವೃದ್ಧಿಗಾಗಿ ಶ್ರಮಿಸಿದ 
ರಾಜಾರಾಮಣ್ಣನವರು, ಪರಮಾಣು ಕೇಂದ್ರ ವಿದಳನೆಯ 
(ನ್ಯೂಕ್ಲಿಯರ್‌ ಫಿಜನ್‌) ವಿಷಯದಲ್ಲಿ ಆಳವಾದ ಸಂಶೋಧನೆ ನಡೆಸಿದ್ದರು. 


*  ರಾಜಾರಾಮಣ್ಣನವರು 2 ಅವಧಿಗಳಲ್ಲಿ (1972-1978 ಹಾಗೂ 
1981-1983) "ಬಾಬಾ ಅಣು ಸಂಶೋಧನಾ ಕೇಂದ'ದ 
(ಬಿ.ಎ.ಆರ್‌.ಸಿ. ಅಥವಾ ಬಾರ್ಕ್‌) ನಿರ್ದೇಶಕರಾಗಿದ್ದರು. 


* 1978 ರಿಂದ 1981ರ ವರೆಗೆ ರಾಜಾರಾಮಣ್ಣನವರು ರಕ್ಷಣಾ 
ಮಂತ್ರಿಯ ವೈಜ್ಞಾನಿಕ ಸಲಹೆಗಾರ, ರಕ್ಷಣಾ ಸಂಶೋಧನೆ ಮತ್ತು 
ಅಭಿವೃದ್ಧಿ ಸಂಸ್ಥೆಯ (ಡಿ.ಆರ್‌.ಡಿ.ಒ) ಮಹಾ ನಿರ್ದೇಶಕ, 
ಹಾಗೂ ರಕ್ಷಣಾ ಸಂಶೋಧನ ಕಾರ್ಯದರ್ಶಿ, ಹೀಗೆ 
3 ಹುದ್ದೆಗಳನ್ನು ಏಕಕಾಲದಲ್ಲಿ ನಿರ್ವಹಿಸಿದ್ದರು. 


*  ಸೆಪ್ಪೆಂಬರ್‌ 1, 1983 ರಲ್ಲಿ ಅಣು ಶಕ್ತಿ ಆಯೋಗ (ಏ.ಇ.ಸಿ.) 
ಹಾಗೂ ಭಾರತ ಸರ್ಕಾರದ ಅಣು ಶಕ್ತಿ ವಿಭಾಗದ (ಡಿ.ಎ.ಇ) 
ಕಾರ್ಯದರ್ಶಿ ಹುದ್ದೆಯನ್ನು ಸಹ ಅಲಂಕರಿಸಿ 1987ರಲ್ಲಿ 
ನಿವೃತ್ತರಾದರು. 


ಸುವರ್ಣ ಮಹೋತ್ಸವ ಪ್ರಕಟಣೆ 


ತದನಂತರ ಬೆಂಗಳೂರಿನಲ್ಲಿರುವ ರಾಷ್ಟೀಯ ಪೌಢ 
ಅಧ್ಯಯನ ಸಂಸ್ಥೆಯ (ಎನ್‌.ಐ.ಎ.ಎಸ್‌.) 
ಅಧ್ಯಕ್ಷರಾಗಿ 1987 ರಿಂದ 1989ರ ವರೆಗೆ ದುಡಿದರು. 


* ಮಹನೀಯರು ದಿವಂಗತರಾದಾಗ ಭಾರತೀಯ 
ವಿಜ್ಞಾನ ಸಂಸ್ಥೆಯ (ಐ.ಐ.ಎಸ್ಪಿ) ಆಡಳಿತ 
ಮಂಡಳಿಯ ಅಧ್ಯಕ್ಷರಾಗಿದ್ದರು. 


* 1990ರಲ್ಲಿ ರಾಜಾರಾಮಣ್ಣನವರು ವಿ.ಪಿ.ಸಿಂಗ್‌ 
ಸರ್ಕಾರದಲ್ಲಿ ಕೆಲಕಾಲ ರಕ್ಷಣಾ ರಾಜ್ಯ ಸಚಿವರಾಗಿದ್ದರು. 


* ತದನಂತರ 1997ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು. 


ರಾಜಾರಾಮಣ್ಣನವರು ಬಾಬಾ ಅಣು ಸಂಶೋಧನಾ ಕೇಂದ್ರದ 
ನಿರ್ದೇಶಕರಾಗಿದ್ದಾಗ ನಡೆದ ಮುಖ್ಯ ಘಟನೆಯೆಂದರೆ, ಭಾರತದ ಪ್ರಥಮ 
ಅಣು ಬಾಂಬ್‌ ಪರೀಕ್ಷೆ. “ಪೊಕ್ತಾನ್‌-!” ಅಥವಾ "ಆಪರೇಷನ್‌ ಸ್ಕೈಲಿಂಗ್‌ 
ಬುದ್ದ” ಎಂದು ಕರೆಯಲಾಗುವ ಈ ಕಾರ್ಯಾಚರಣೆಯನ್ನು ಗೌಪ್ಯವಾಗಿ 
ಹಾಗೂ ಯಶಸ್ವಿಯಾಗಿ ನಡೆಸಿದ ಶ್ರೇಯಸ್ಸು ರಾಜಾರಾಮಣ್ಣನವರಿಗೆ 
ಸಲ್ಲುತ್ತದೆ. 

ರಾಜಾರಾಮಣ್ಣನವರು ಉತ್ತಮ ಬರಹಗಾರರಾಗಿದ್ದರು. ಅವರ 
ಎರಡು ಉಲ್ಲೇಖನೀಯ ಕೃತಿಗಳೆಂದರೆ, 


* ಸ್ಪಕ್ಷರ್‌ ಆಫ್‌ ಮ್ಯುಸಿಕ್‌ ಇನ್‌ ರಾಗ, ಅಂಡ್‌ ವೆಸ್ಟರ್ನ್‌ ಸಿಸ್ಟಮ್ಸ್‌ 
ಅಃ ಬ 
ಹಾಗೂ 


* ಇಯರ್ಸ್‌ ಆಫ್‌ ಪಿಲಿಗಿಮೇಜ್‌ : ಆಟೋಬಯೋಗಥಫಿ 


* ಶಾಂತಿ ಸ್ವರೂಪ ಭಟ್ನಾಗರ್‌ ಸ್ಮಾರಕ ಪ್ರಶಸ್ತಿ 
* ಪದ್ಮಶ್ರೀ 

. ಪದ್ಮ ಭೂಷಣ 

° ಪದ್ಮ ವಿಭೂಷಣ 

*  ಮೇಘನಾಥ್‌ ಸಹ ಪದಕ 

* ಓಂ ಪ್ರಕಾಶ್‌ ಭಾಸಿನ್‌ ಪ್ರಶಸ್ತಿ 


ಶ್ರೀಯುತರು ಸೆಪ್ಪೆಂಬರ್‌ 24, 2004ರಂದು ಮುಂಬಯಿನಲ್ಲಿ ಅಸು 
ನೀಗಿದರು. 


(ಕೃಪೆ : ಅಂತರ್ಜಾಲ) 


ಸಂಘದ ಸಮಾಜಮುಜ ಪ್ರಕಟಣೆಗಳನ್ನು ಬರೀದಿಪಿ ಪ್ರೋತ್ಹಾಪ ನೀಡಲು ಮನವಿ 


“ಬೆಂಗಳೂರು ದರ್ಶನ' : ಬೆಂಗಳೂರು 
ನಗರದ ಸಮಗ್ರ ನೋಟ ನೀಡುವ ಪರಿಷ್ಠತ 
ವಿಸ್ತತ 3000 ಪುಟಗಳ 3 ಸಂಪುಟಗಳು 


ಉದಯಭಾನು ಸುವರ್ಣ 
ಪುಸ್ತಕ ಮಾಲೆ 


ಶಾಲಾ-ಕಾಲೇಜು ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ 
ಉಪಯುಕ್ತ ವಿಜ್ಞಾನ ವಿಷಯಗಳು 


ಸುಮೌರು 7000 ಛಾಯಾಚಿತ್ರಗಳು, ನಾಡಿನ ವಿವಿಧ ಕ್ಷೇತ್ರಗಳ 50 | * ವಿಜ್ಞಾನ ಸಂಪುಟ1 (1918) ಸಂಪುಟ 2 (1919) 
ವರ್ಣಚಿತ್ರಗಳೊಂದಿಗೆ ಇದೊಂದು ಹ ಹೀವೆನ-ಸಾಧನಕುನಿತ | 4 ಕನ್ನಡದಲ್ಲಿ ವಿಜ್ಞಾನ ಸಂವಹನೆ 

ಪರೂಪದ ಪಕಟಣೆ 50  ಪುಸಕಗಳು ಹಾಗೂ ಇತರ 
ಅಪರೂಪದ ಪ್ರಕಟಣ. Re * ಮಾಧ್ಯಮ ಕರ್ನಾಟಕ ಮುಂತಾದ ಆಕರ 
“ನಾನು ತಿಳಿದ ಹಾಗೆ ಭಾರತದ ಯಾವುದೇ || ೨" ಗಂಥಗಳು. 


ಭಾಷೆಯಲ್ಲಿ ಇಂಥ ಪ್ರಕಟಣೆ ಇಲ್ಲ. ಈ 

ಸಂಪುಟಗಳನ್ನು ರಾಜ್ಯದ ಎಲ್ಲ 

ಗಂಥಾಲಯಗಳಿಗೆ ಕಳುಹಿಸಬೇಕು”. 
-—ಚಿರಂಜೀವಿ ಸಿಂಘ್‌ 


ವವರಗಆಗ ಸಂಘದ ಈಛೇಲಿಯಲ್ಲ ವಿಚಾಲಸಬಹುದು 


080-26609343 


ಡಾ. ಜಿ. ಕೃಷ್ಣಪ್ಪ ಅವರ “ಬೇಂದ್ರೆಕಾವ್ಯ : ಪದನಿರುಕ್ತ” 
ಗಂಥ ಲೋಕಾರ್ಪಣೆ ಸಮಾರಂಭ 


ಉದಯಭಾನು ಕಲಾಸಂಘದ ತ್ರೈಮಾಸಿಕ ಸುದ್ದಿಪತ್ರಿಕೆ 


(a 


UDAYASOURABHA 


UDAYABHANU KALASANGHA’S QUARTERLY NEWSLETTER 


ವಾರ್ಷಿಕ ಚಂದಾ ರೂ. 25-00 


ಅವರಿಂದ From 


ಗೌರವ ಕಾರ್ಯದರ್ಶಿ Hon.Secreatary 
Udayabhanu Kalasangha (R.) 


ಉದಯಭಾನು ಕಲಾಸಂಘ (ನೋಂ) Ramakrishna Math Layout 
ಗವಿಪುರ ಸಾಲು ಛತ್ರಗಳ ಎದುರು Kempegowdanagar 
ರಾಮಕಷ ಮಠ ಬಡಾವಣೆ Bengaluru - 560 019 

HA ಲಿ Telefax : 080-26601831 
ಕೆಂಪೇಗೌಡನಗರ Ph.: 080-26609343 
ಬೆಂಗಳೂರು-560 019 
ದೂರವಾಣಿ : 080-26609343 
ಟೆಲಿಫ್ಯಾಕ್ಸ್‌ : 080-26601831 
E-mail:udayabhanu_1965@yahoo.co.in Website : www.udayabhanu.org 


Printer & Publisher : Hon.Secretary, Udayabhanu Kalasangha, Kempegowdanagar, Bengaluru - 560 019. 
Telefax : 080-26601831, Ph.: 080-26609343, E-mail : udayabhanu_1965@yahoo.co.in, Website : www.udayabhanu.org 
Printed at : Keerthi Printers, ‘OMKARA #240-F, 2nd ‘B’ Main, 2nd ‘D’ Cross, 1st Phase Girinagar, Bengaluru - 560 085, Ph.: 080-26722034 / 59 


